[16 2111862616 
KM Social 
Science Part-2 


by Karnataka 
patyapusthaka sangha 





Table of Contents 


















































ಕರ್ನಾಟಕ ಸರ್ಕಾರ 


ಸಮಾಜ ವಿಜ್ಞಾನ ಭಾಗ -2 
ಕನಡ ಮಾಧಮ (ಪರಿಷೃತ) 

ಎ ಲೆ ಈ 
ಏಳನೆಯ ತರಗತಿ 
ಕರ್ನಾಟಕ ಪಠ್ಯಪುಸ್ತಕ ಸಂಘ (ರಿ.) 
100 ಅಡಿ ವರ್ತುಲರಸ್ವಿ, 


ಬನಶಂಕರಿ 3 ನೇ ಹಂತ, ಬೆಂಗಳೂರು - 560 085. 


ಮಿತ್ರ ಜ್ಯೋತಿ ಡಿಜಿಟಲ್‌ ಲೈಬ್ರರಿ 
ಮಿತ್ರ ಜ್ಯೋತಿ 
ಸಿ. ಎ. ಸೈಟ್‌ ನಂ. ಪಿ- 22, 18 ನೇ ಅಡ್ಡರಸ್ತ, 31 ನೇ ಮುಖ್ಯರಸ್ತೆ, 
ಸೆಕ್ಟರ್‌- 1, ನಿಫ್ಟ್‌ನ ಹಿ೦ಭಾಗ, ಹೆಚ್‌. ಎಸ್‌. ಆರ್‌. ಲೇಔಟ್‌, 
ಬೆ೦ಗಳೂರು- 560102 
ದೂರವಾಣಿ ಸಂಖ್ಯ 22587023/ 22587025 
ಈ-ಮೇಲ್‌: mj.tblibrary@ gmail.com 


ವೆಬ್‌ ಸ್ಫಿಟ್‌: www.mitrajyothi.org 


ಪರಿವಿಡಿ 


ಇತಿಹಾಸ 


ಪೌರನೀತಿ 

ಭೂಗೋಳ ವಿಜ್ಞಾನ 
ಉತ್ತರ ಅಮೆರಿಕ ಪೈರೀಸ್‌ಗಳ ನಾಡು 
ದಕ್ಷಿಣ ಅಮೆರಿಕ-ಆ್ಯಂಡೀಸ್‌ಗಳ ನಾಡು 


ಭಿ ಆಸ್ರ್ರೇಲಿಯ ಅತ್ತಂತ ಸಮತಟ್ಟಾದ ಭೂಖಂಡ 





ಅಂಟಾರ್ಕ್‌ಟಿಕ್‌ ಶೇತ ಭೂಖಂಡ 


ಪಾಠ-14: ಕರ್ನಾಟಕ ಸಮಾಜಮುಖಿ ಚಳವಳಿಗಳು 


ಪಾಠದ ಪರಿಚಯ 


ಅಧಿಕಾರರೂಢರು ಜನಪರವಲ್ಲದ ನಿರ್ಧಾರ, ಕಾರ್ಯಕ್ರಮ ಮತು 
ಯೋಜನೆಗಳನು ಕಾರ್ಯಗತ ಮಾಡಲು ಮುಂದಾದಾಗ, ಅವನ್ನು ವಿರೋಧಿಸುವ ಹಕ್ಕು 
ಜನತೆಯ ಕೈಯೆಲ್ಲಿದೆ. ಕರ್ನಾಟಕದಲ್ಲಿ ಇಂಥ ಪ್ರಸಂಗಗಳು ಕಾಣಿಸಿಕೊಂಡಾಗ, ಪ್ರಜ್ಞಾವರಿತ 
ನಾಗರಿಕರು "ಸಡಿದೆದು ಆಂದೋಲನಗಳನ್ನು ನಡೆಸಿದರು. ಇದೇ ವೇಳೆ ದುರ್ಬಲ ಶೋಷಿತ 
ಮತ್ತು ಹಿಂದುಳಿದ ವರ್ಗಗಳು ತಮ್ಮ ಆಧಿಕ, ಸಾಮಾಜಿಕ, ಸಾಂಸತಿಕ 
ಶ್ರೇಯೋಭಿವೃ ದಿಗಾಗಿ ಹೋರಾಟಿ' ಮಾಡಿದರು. ಈ ಪಾಠದಲ್ಲಿ ಕರ್ನಾಟಕದ 
'ಪರಿಸರವಾದಿಗಳೆ, ಮಹಿಳೆಯರು, ರೈತರು, ದಲಿತರು ಮತು: ಕನ್ನಡಪರ ಸಂಘಟನೆಗಳು 
ಮಾಡಿರುವ ಚಳವಳಿಗಳನು ನಿರೂಪಣೆ ಮಾಡಲಾಗಿದೆಯಲ್ಲದೆ ಅಧಿಕಾರ 
ವಿಕೇಂದ್ರೀಕರಣದ ನಿಟ್ಟಿನೆಲ್ಲಿ ಜಾರಿಗೊಂಡ ಮಹತ್ವದ ಪಂಚಾಯತ್‌ ರಾಜ್‌ ವ್ಯವಸ್ಥೆಯನ್ನು 
ಕೂಡ 'ಪರಿಚಯಿಸಲಾ ಡೆ. 


ಸಾಮರ್ಥಗಳು 


1. ಇರಿಸರ ಚಳವಳಿಯನ್ನು ಕೆಲವು ನಿದರ್ಶನಗಳೊಂದಿಗೆ ಅರಿಯುವರು. 

ಮಹಿಳೆಯ ಸಬ ಲೀಕೌಣಕ್ಕಾಗಿ ಸರ್ಕಾರ ಕ್ಸ ಗೊಂಡ ಕ್ರಮಗಳನು ಮೆಚ್ಚುವರು. 

ರೈತರು ತಮ ಹಿತರಕ್ಷಣೆಗಾಗೆ ನಡೆಸಿದ ಹೋರಾಟಗಳನ್ನು ಅಧ್ಯೆ ೯ಸಿಕೊಳ್ಳುವರು. 

ದೆಲಿತರ ಹೋರಾಟಗಳನು ಅರಿಯುವರು. 

. ಕನ್ನಡ ಕಾವಲು ಚಳವಳಿಗಳ ಪ್ರಸ್ತುತತೆಯನ್ನು ಅರಿತು ಅವುಗಳ ಬಗ್ಗೆ 
ಆಸಕ್ತಿವಹಿಸುವರು. 

, ಪಂಚಾಯತ್‌ ರಾಜ್‌ ವ್ಯವಸ್ಥೆಯ ಅವಶ್ಯಕತೆಯನ್ನು ಮೆಚ್ಚುವರು. 


ಆಹ ಉ [ಬ 


ಠಾ 


1. ಪರಿಸರ ಚಳವಳಿ 


ನಮ್ಮ ಭೂಮಿಯ ಭಾಗವಾಗಿರುವ ಮಣ್ಣು ಕಲ್ಲು, ನೀರು, ಗಾಳಿ, ಬೆಳಕುಗಳನ್ನು 
ಅವಲಂಬೆಸಿ ಪಶುಪಕ್ಷಿಗಳು, ಗಿಡಮರಗಳು ಮತ್ತು ಮನುಷ್ಯ ಸೇರಿದಂತೆ ಉಳಿದೆಲ್ಲ 
ಜೀವಿಗಳು ಬದುಕಬೇಕಾಗಿದೆ. ಪ್ರಕೃತಿಯಲ್ಲಿ ಸಹಜ ಸಮತೋಲನವಿದೆ. ಮನುಷ, 
ನಾಗರಿಕನಾಗಿ ಬೆಳೆಯುತ್ತಿದ್ದಂತೆ ಪರಿಸರವನ್ನು ತನ್ನ ಅಂಕೆಯಿಲ್ಲದ ಆಸೆಗಳಿಗೆ 


ಬಲಿಕೊಡುತ್ತಿದ್ದಾನೆ. ಪ್ರಕೃತಿಯನ್ನು ಸಷಿಯ ಬೆಡಗು ಎಂದು ಅರಿಯದೆ ಕೇವಲ ತನ 
ಉಪಯೋಗಕಾಗಿ ಇರುವ ಕಚಾವಸ್ತುವೆಂದು ಪರಿಗಣಿಸಿದ್ದಾನೆ. ಮನೆಮನೆಯಲ್ಲಿ ” 
ಕಾಣಿಸಿಕೊಳುತ್ತಿದ ಗುಬ್ಬಚ್ಛಿಗಳನ್ನು ನೋಡಲು ಊರ ಹೊರಗಡೆ ಹೋಗಬೇಕಾದ ಪರಿಸ್ಥಿತಿ 
ಬಂದೊದಗೆದೆ.” 


ಭೂಮಿಯಲ್ಲಿರುವ ಬೈ ವಿಕ ಮತು ಅಜ್ಭಿ ವಿಕ ಅಂಶಗಳೇ ಪರಿಸರ. 


ಕೃಗಾರಿಕಾ ಕ್ರಾಂತಿ, ವಾಣಿಜ್ಯ ವ್ಯಾಪಾರದ ಕ್ರಾಂತಿಗಳುಂಟಾಗಿ ಪರಿಸರವು ತೀವ್ರವಾಗಿ 
ಹದಗೆಟ್ಟಿದೆ. ದೊಡ್ಡ ದೊಡ್ಡ ಕೈಗಾಶಿಕೋದ್ಧಮಿಗಳು ಪರಿಸರದ ಸಂಪತ್ತಿನ ಮೇಲೆ ತಮ್ಮ 
ಹಿಡಿತವನ್ನು ಸಾಧಿಸಲು ನಿರತರ ಪ್ರಯತಿಸುತ್ತಿದಾರೆ. ಇದರಿಂದ ಅನೇಕ ಹೊಸ ಸಮೆಸ್ಗೆಗಳು 
ಸೃಷ್ಟಿಯಾಗಿವೆ. ಜನ ಸಮುದಾಯಗಳು ಗೆಂಭೇರ ಆರೋಗ್ಗ ಸಮಸ್ಸೆಗಳಿಗೆ ತತ್ತಾಗುಕ್ತಿವೆ 
ಒಟಾರೆ ಪ್ರಾ ಪ್ರಾಕೃತಿಕ ಸಂಪತ್ತಿನ ನಾಶದಿಂದ ಬಹುಸಂಖ್ಯಾನಾಗೆರಿಕರು ತೀವ್ರ ಸಂಕಟವನು 
ಎದುಕಿಸುತಿದಾರೆ. 20 ನೇ ಶತಮಾನದ ಉತ್ತರಾರ್ಧದಲ್ಲಿ ಜನರಲ್ಲಿ ಹೊಸ ಎಚ್ಚರವನ್ನು 
ಮೂಡಿಸುವೆ'ಸಲುವಾಗಿ ಪರಿಸರ ಜಾಗೃತಿ ಚಳವಳಿಗಳು ಆರಂಭವಾದವು. 1970 ರ” 
ದಶಕದಲಿ ಪರಿಸರ ಚಳವಳಿ ಜಾಗತಿಕ ಮಟ್ಟದಲ್ಲಿ ಆರಂಭಗೊಂಡು ಕರ್ನಾಟಕವನ್ನು 
ತಲುಪಿತು. 


ಗಾಂಧೀಜಿಯವರು ಹೇಳುವಂತೆ, “ಭೂಮಿಯು ಎಲ್ಲರ ಅವಶ್ಯಕತೆಯನ್ನು 
ಪೂರೈಸುತ್ತದೆ. ಆದರೆ ಅವರ ದುರಾಸಯನ್ನಲ್ಲ”. 


ಪಶಿಮ ಘಟಗಳಪದೇಶದಲಿ ಗಣಿಗಾರಿಕೆ ಪಾ ಸಾನ ಪರಿಸರ 
ಸಂರಕ್ಷಣಾ 'ಟಳವಳೆ'ಅನಿವಾರ್ಯವಾಯಿತು. “ಸಹ್ಯಾದ್ರಿ ಗಣಿ ವಿರೋಧಿ ವೇದಿಕೆ 
ಪ್ರಾರಂಭವಾಗಿ ಕುದುರೆಮುಖ ಮತ್ತು ಇತರ ಪ್ರ ದೇಶ ಗಳ ಗಣಿಗಾರಿಕೆಯನ್ನು 
ವಿರೋಧಿಸಿತು. ಕೇಂದ್ರ ಸರಕಾರವೇ ಕಬ್ಬಿಣದ 'ನಣಗಾರಿಕೆಯ ಕಂಪೆನಿಯನು 
ಪ್ರಾರಂಭಿಸಿತ್ತು. ಈ ಗಣಿಗಾರಿಕೆಯಿಂದ ಭದ್ರಾ ನದಿಯ ಮೂಲವೇ ಮಲಿನೆವಾಯಿತು. ಈ 
ಹೋರಾಟದಿಂದ ಸರಕಾರದ ಮೇಲೆ ತೀವ್ರ ಒತ್ತಡವುಂಟಾಗಿ ಕ್ರಮೇಣ ಸರ್ಕಾರವು ಪರಿಸರ 
ರಕ್ಷಣೆಯ ಕ್ರಮಗಳನ್ನು ಕೈಗೊಂಡಿತು. 


ಸಾಲುಮರದ ತಿಮಕ 
ಈಕೆ 





ಇಂದಿಗೂ ಹೋರಾಟ ನಡೆಸುತ್ತಿರುವ 85 ರ ಹರೆಯದ "ಸಾಲುಮರದ ತಿಮ್ಮಕ' 
284 ಮರಗಳ ತಾಯಿ. ಅಕ್ಷರಸ್ತರಲ್ಲದಿದ್ದರೂ ಪರಿಸರ ಸಂರಕ್ಷಣೆಯ ಪಾಠ ಹೇಳಿಕೊಟ್ಟೆ 
ನಿಸ್ವಾರ್ಥ ಬದುಕು ಇವರದು.” 


ಸಹ್ಯಾದ್ರಿ ಶ್ರೆ ಶ್ರೇಣಿಯ ಪ್ರಮುಖ ನದಿಯಾದ ತುಂಗಾ ಕಲುಷಿತವಾಗುತ್ತಿರುವುದ ನ್ನು 
ಗಮನಿಸಿ "ತುಂಗಾ ಮೂಲವನ್ನು ಉಳಿಸಿ ಆಂದೋಲನವನ್ನು ಆರಂಭಿಸಲಾಯಿತು.” 
ಸಹ್ಯಾದ್ರಿ ಪರ್ವತಶ್ರೇಣಯ ಆರಣ್ಯಪ್ರ ಪ್ರದೇಶಗಳು ಕ್ರಮೇಣ ಬಿರಿದಾಗತೊಡಗಿದವು. 
ಗಿಡಮರಗಳು ಉಳಿಸಿ ಬೆಳೆಸುವ ಉದ್ದೇಶದಿಂದ ಅದರ ನಾಶವನ್ನು ತಡೆಯಲು ಭಾರತದ 
ವಿವಿಧ ಪ್ರದೇಶಗಳಲ್ಲಿ "ಚಿಪೂ; ಅಥವಾ " ಅಪ್ಪಿಕೂ' ಚಳವಳಿಗಳು" ಆರಂಭಗೊಂಡವು. ಚಿಪ್ಪೂ 
ಚಳವಳೆಯಲ್ಲಿ ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟ ಸುಂದರಲಾಲ್‌ ಬಹುಗುಣ ಅವರ 
ಪಾತ್ರವನ್ನು ನಾವು ಮುರೆಯುವಂ ಲ. 


ಚಟುವಟಿಕೆ: ಅಪ್ಪಿಕೊ ಚಳವಳಿಯ ಧ್ಯೇಯೋದ್ದೇಶಗಳನ್ನು ಪಟ್ಟಿಮಾಡಿರಿ. 


ಅರಣ ಇಲಾಖೆಯು ನೀಲಗಿರಿ, ಅಕೇಶಿಯಾಗಳಂತಹ ಆಮದು ಸ ಸಗಳನ್ನು 
ನೆಡಲಾರಂಶೆಸಿತು. ಈ ಯೋಜನೆಯನ್ನು "ಸಾಮಾಜಿಕ ಅರಣ್ಣ' ವೆನುವರು`ನೀವಿಗಿರಿಯು 
ಅಂತದ್ವಲದ ಮಟ್ಟವನ್ನು ಕೆಳಕ್ಕೆ ತಳ್ಳುತ್ತದೆ “ಎಂದು ಅದರ ನೆಡುಪಿಕೆಯೆನ್ನು ಪರಿಸರವಾದಿಗಳು 
ವಿರೋದಿಸಿದರು” 


ದಾವಣಗೆರೆ ಜಿಲ್ಲೆಯ ಹರಿಹರ ಪ ಪಾಲಿಫೈಬರ್‌ ಕೈ ಕೈಗಾರಿಕೆಯು ತಾಜ್ಞವಸ್ತುಗಳನ್ನು 
ತುಂಗಭದ್ರಾ ನದಿಗೆ ಬಿಟ್ಟು ನದಿಯ ನೀರನು ಹಾಳು ಮಾಡುವುದರ ುದ್ರ | ಹೊರಾಟ 
ನಡೆಯಿತು. ಇತರ ಚಳದಳಿಗಳೆಂದರೆ ಕಾರೆವಾರದ ಸೀಬರ್ಡ್‌ ನೌಕಾನೆಲೆಯ ವಿರುದ್ದದ 
ಹೋರಾಟ, ಕರಾವಳಿಯಲ್ಲಿ ಕೋಜೆಂಟ್ರಿಕ್‌ ನಾಗಾರ್ಜುನ ವಿದುತ್‌ ಯೋಜನೆಯ 
ವಿರುದ ಹೋರಾಟ. ಕೆರೆಗಳನ್ನು ಉಳಿಸಿ ಹೋರಾಟ, ಭದ್ರಾ ಮೇಲಂಡೆ ಯೋಜನೆಯ 


ವಿರುದದ ಹೋರಾಟ, ಕಬನ್‌ ಪಾರ್ಕ್‌ ಉಳಿಸಿ, ಕಾರ್ಗಿಲ್‌ ಸೀಡ್‌ ಸಿಂಸಿಯ ವಿರುದ್ದದ 
ಹೋರಾಟ, ಕೈಗಾರಿಕಾ ನಗರಗಳ ವಿರುದ್ಧದ ಹೋರಾಟ ಮುಂತಾದವು. 


ತೀರ ಇತ್ತೀಚೆಗೆ ರಾಷ್ಟ್ರೀಯ ಮತ್ತು ಅಂತರರಾಷ್ಟೀಯ ಮಟ್ಟದಲ್ಲಿ ಸುದ್ದಿ 
ಮಾಡಿದವುಗಳೆಂದರೆ ಕರ್ನಾಟಕದಲ್ಲಿ ನಡೆದ ಗಣಗಾರಿ ವಿರುದದ “ಳವಳಿಗಳಿ. ಬಳ್ಳಾರಿ, 
ತುಮಕೂರು, ಚಿತ್ರದುರ್ಗ, ಚಿಕಮಗಳೂರು, ಉತರ ಕನಡ, ದಾವಣಗೆರೆ, ರಾಮನಗರ" 
ಮುಂತಾದ ಜಿಲ್ಲೆಗಳಲ್ಲಿ ಗಣಿ; ಸಶಿಪತ್ತನ್ನು ಲೂಟಿ ಹೊಡೆಯುವ ಶಕ್ತಿಗಳ ವಿರುದ್ದ ಈ 
ಚಳವಳಿಗಳು ಪ್ರಾರಂಭವಾದವು. ಭಾರತದ ಸರ್ವೋಚ್ಚ ನ್ಯಾಯಾಲಯವು ಪರಿಸರ 
ಸಂರಕ್ಷಣೆಯನ್ನು ಗಂಭೀರವಾಗಿ ಪರಿಗಣಿಸಿ ತೀರ್ಪುಗಳನ್ನು ನೀಡುತ್ತಿದೆ. 


ಕರ್ನಾಟಕ ಲೋಕಾಯುಕ್ತ ಸಂಸ್ಥೆಯು ಸಾರ್ವಜನಿಕ ಹಿತಾಸಕ್ತಿ ದಾವೆಗಳನ್ನು 
ಪರಿಗಣಿಸಿ ಅಕ್ರಮ ಗಣಿಗಾರಿಕೆಯ ಕುರಿತು ನಡೆಸಿದ ಕೂಲಂಕಷ ತನಿಖೆಗಳು ಹಾಗೊ 
ಸುದೀರ್ಪ ವರದಿಗಳು ಉಲ್ಲೇಖಾರ್ಹವಾದುದು. ಇವೆಲ್ಲವುಗಳ ಪರಿಣಾಮವಾಗಿ ಪ್ರಕೃತಿಯ 
ಶೋಷ ಣೆ ಕಡಿಮೆಯಾಗುತ್ತಿದೆ. ಇಂದೂ ಅನೇಕ ಹೋರಾಟಗಳು ಮುಂದುವರಿನವ" ಕೃತಕ 
ರಾಸಾಯನಿಕದಿಂದ ಭೂಮಿಯನ್ನು ಹಾಳುಮಾಡುವ ಪದತಿಗೆ ಪರ್ಯಾಯವಾಗಿ 
ನೈಸರ್ಗಿಕ ಸಾವಯವ ಕೃಷಿ ಪದ್ಧತಿಯನ್ನು ಅನುಸರಿಸುವಂತೆ ಒತ್ತಾಯಿಸುವ ಹೋರಾಟವು 
ಬಂದು ಕ್ರಾಂತಿಯ ರೂಪವನ್ನು ತಳೆಯೆತ್ತಿರುವುದು. ಇದು ಸಮಾಧಾನದ 
ಸಂಗತಿಯಾಗಿದೆ. ಕರ್ನಾಟಕದಲ್ಲಿ "ಸಾವಯವ ಕೃಷಿ ಮಿಷನ್‌' ಸ್ಥಾಪನೆಗೊಂಡು ಸಾವಯವ 
ಕೃಷಿಗೆ ಪ್ರೋತ್ಸಾಹ ಸಿಗುತ್ತಿದೆ. ನೂರಾರು ಮಂದಿ ಕೃಷಿಕರು ಸಾವಯವ ಕೃಷಿಯ ಲಾಭ 
ಪಡೆಯುತ್ತಿದ್ದಾಳೆ. ಈ ನಿಟ್ಟಿನಲ್ಲಿ ಕರ್ನಾಟಕ ರಾಜ್ಯ 'ಭಾರತದಲ್ಲೇ ಮುಂಚೂಣಿಯಲ್ಲಿದೆ. 
ಆದರೂ ಸಾಗಬೇಕಾದ ದಾರಿ ತುಂಬ ಇದೆ. 


2. ಮಹಿಳಾ ಚಳವಳಿ 


ಮಹಿಳಾ ಚಳವಳಿಯು ಆರಂಭದಲ್ಲಿ ಮುಖವಾಗಿ ಸ್ಟೀಶಿಕ್ಷಣಕ್ಕೆ ಒತುನೀಡಿತು. 
ಕರ್ನಾಟಕದಲ್ಲಿ ಶ್ರೀರಂಗಮ್ಮ ಮತ್ತು ರುಕ್ತಿಣಮ್ಮ ಎಕೆಬವರು ಬಿ.ಎ. ಆನರ್ಸ್‌ ಪದವಿ ಗಳಿಸಿದ 
ಮೊದಲ ಮಹಿಳೆಯರು. ಇಂದಿರಮ್ಮ ಎಂಬವಿದರು ಬೆಂಗಳೂರಿನ ಪ್ರಥಮ ಮಹಿಳಾ 
ಮೇಯರ್‌ ಆಗಿದ್ದರು. ಇಷಾದರೂ ಮಹಿಳೆಯರ ಸಬಲೀಕರಣವೆನುವುದು 
ಮರೀಚಿಕೆಯಾಗಿತು. ಮಹಿತೆಯರಿಗೆ ಆಸಿಯಲ್ಲಿ ಪಾಲು ಸಿಗುತಿರಶಿಲ್ಲ. ವಿವಿಧ 
ಧರ್ಮೀಯ ಮಹಿಳೆಯರು ಚೇರೆ ಚೇರೆ "ಬಗೆಯಲ್ಲಿ ಶೋಷಣೆಗೆ ಒಳಗಾಗಿದ್ದಾರೆ. 





ಅನೇಕ ಮಂದಿ ಮಹಿಳೆಯರು ಕುಟುಂಬದ ಚೌಕಟ್ಟಿನಿಂದ ಹೊರಗೆ ಬಂದು 
ಸಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿ, ದೇಶಸೇವೆಗೆ ಮುಂದಾದರು. ಕಮಲಾದೇವಿ 
ಚಟ್ಲೋಪಾಧ್ಧಾಯ, ಸರೋಜನಿ ನಾಯ್ಡು, ಅರುಣಾ ಅಸಫ್‌ ಅಲಿ, ಡಾ. ಮುತ್ತುಲಕ್ಷ್ಮಿರೆಡ್ಡಿ 
ಮುಂತಾದವರನ್ನು । ನಾವಿಲ್ಲಿ ಸ್ಫರಿಸಬಹುದು. 


1975 ರಲ್ಲಿ ಅಂತರ್ರಾಷ್ಟ್ರೀಯ ಮಹಿಳಾ ವರ್ಷಾಚರಣೆ ಪ್ರಾರಂಭವಾಯಿತು. 
ಕರ್ನಾಟಕ ಸರಕಾರ ಮಹಿಳಾ ಅಭಿವೃ ದಿ ಕಾರ್ಯಕ್ರಮಗಳನ್ನು ಹಾಕಿಕೂಂಡಿತು. ಕ್ರಮೇಣ 
ಮಹಿಳಾ ಸಂಘಟನೆಗಳು ಸಕಿ ಕ್ರಿಯವಾದಪ್ರ. ಎಡಪಂಧೀಯ್‌ಸಂಘಟನೆಗಳು ಕಾರ್ಮಿಕ 
ಮಹಿಳೆಯರನ್ನು ಸಂಘಟಿಸುವ ಕೆಲಸವನ್ನು ಮಾಡಿದವು. ಮಹಿಳಾ ಸಂಘಟನೆಗಳು 
ವರದಕ್ಷಿಣೆ, ಅತ್ಯಾಚಾರ, ಕೌಟುಂಬಿಕ 8 ಹಿರಿಸೆಯನ್ನು ವಿರೋಧಿಸಿದವು. ಹಾಗೆಯೇ 
ಮಹಿಳೆಯರ ಹಕ್ಕುಗಳ ಪ್ರತಿಪಾದನೆಗೆ ಕಾನೂನ ಮಾರ್ಗವನು ಬಲಪಡಿಸಲು ಒತ್ತಡ 
ಹೇರಲಾಯಿತು*ಚುನಾವಣೆಯಲ್ಲಿ ಮಹಿಳೆಯರಿಗೆ ಶೇಕಡ33 ರಷು ಸ್ಥಾನಗಳನ್ನು 
ಮೀಸಲಿಡುವ ಮೂಲಕ ಶಾಸನಸಭೆಗಳಲ್ಲಿ ಅವರ ನಿರ್ಣಾಯಕ ಪ್‌ತ್ರವಿರೆಬೇಕೆಯ ಈ 

ಸಂಘಟನೆಗಳು ಹೋರಾಡುತ್ತಿವೆ. 


ಈ ಎಲ್ಲಾ ಹೋರಾಟಗಳ ಫಲವಾಗಿ ಸರ್ಕಾರ ಅನೇಕ ಸುಧಾರಣಾ ಕ್ರಮಗಳನು 
ಜಾರಿಗೊಳಿಸಿದೆ. ಸ್ಥಳೀಯ ಸಂಸ್ಥೆಗಳಲ್ಲಿ ಶೇಕಡಾ 50 ರಷ್ಟು ಸ್ಥಾನವನ್ನು ಮಹಿಳೆಯರಿಗೆ 
ಕಾದಿರಿಸುವ ಆದೇಶ ಹೊರಡಿಸಿದ ಮೊದಲ ರಾಜ ಕರ್ನಟಕೆ ಸರಳಾರಿ 
ನೇಮಕಾತಿಯಲ್ಲಿಯೂ ಮಹಿಳೆಯರಿಗೆ ಶೇಕಡ 33 ರಷ್ಟು ಮೀಸಲಾತಿ ನೀಡಿರುವ 
ಮೂಲಕ ಸ ಸ್ವಲ್ಪ ಮಟ್ಟಿಗೆ ಮಹಿಳೆಯರಿಗೆ ನ್ಯಾಯ ಒದ ಗಸಿ. ಹಣ್ಣುಮಕ್ಕಳ ಹಾಗೂ 
ಮಹಿಳೆಯೆರೆ ಹಿತರಕ್ಷಣೆಗಾಗಿ ಸರ್ಕಾರವು ನಿಹಿಳಾ ಆಯೋಗವನು ಸಾಪಿಸಿದೆ. ಇದು 
ಸ್ತ್ರೀಯರ ಶೋಷಣೆಯ ವಿರುದ್ದ ಧನಿ ಎತ್ತುವುದರ ಮೂಲಕ ಅವರಿಗೆ ನೆ ನ್ಯಾಯ 
ದೊರಕಿಸಿಕೊಡಲು ಪ್ರ ಯತ್ನಿಸುತ್ತಿದೆ 


ಚಟುವಟಿಕೆ: ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಯನ್ನು ಮಾಡಿರುವ ಮಹಿಳೆಯರ ನ್ನು 
ಪಟ್ಟಿಮಾಡಿರಿ. 


3. ರೈತ ಚಳವಳಿ 


ರೈತರನು ನಮ್ಮ ದೇಶದ ಬೆನ್ನೆಲುಬು ಎಂದು ಮೊದಲಿನಿಂದಲು ಕರೆಯಲಾಗಿದೆ. 
ಅದರೆ ಈ ಚಿನೆಲುಬಕ ಗಟಿಯಾಗಿರೆಲು ಬೇಕಾದ ಅವಶ್ಯಕತೆಗಳನ್ನು ಒದಗಿಸಿಲ್ಲ. ಇಂದೂ 
ಸಹ ನಮ್ಮ ರೈತೆರು ಸರಕಾರದ ನೆರವಿಲ್ಲದೆ ಬದುಕಲಾರದೆ ಸಿತಿಯಲ್ಲಿದಾರೆ. 
ಕೆ ಗಾರಿಕೋಧಮಿಗಳು ತಾವು) ಉತ್ಸಾದಿಸಿದ ವಸುವಿನ ಬೆಲೆಯನು ತಾವೇ ನಿರ್ಧರಿಸುತಾರೆ. 
ಬಿದರೆ ರ ತರಕ ಇಂದಿಗೂ ತಮ ಉತ್ಪನ್ನಗಳ ಬೆಲೆ ನಿರ್ಧರಿಸುವ ಹೆಂತಕ್ಕೆ ಬೆಳೆದಿಲ್ಲ. ಅವರು' 
ವರುಣನ ಕಷೆ ಅಥವಾ ಅವಕ್ಕಪೆಗೆ ಸದೌ ಒಳಗಾಗಿದ್ದಾರೆ. ತಮ್ಮನ್ನುರ ಕಸಬೇಕಾದ 
ಸರಕಾರಗಳು ತಮ ಕಷದ ದಿನಗಳಲ್ಲ ನೆರವಿಗೆ ಬಾರೆದಿದಾಗ" ರೈತರು ಹೋರಾಟದ 
ಹಾದಿಗಳನ್ನು ತುಳೆವಿದೊರೆ. ಅನೇಕ ₹ ರೈತರು ಈ ಹೋರಾಟಗಳಲ್ಲಿ ಪ್ರಾಣತೆತು 
ಶೌಮಾನಗಳಿಂದಲೂ ರೈತರು ಹೋರಾಟ ಮಾಡಿಕೊಂಡೇ 

ದರೂ ಅವರ ಹಸನಾದ ಬದುಕಿನ ಕನಸು ಇನ್ನೂ ದೂರವಿದೆ. 


ರೈತ ಹೋರಾಟಗಳು ಪ್ರಮುಖವಾಗಿ ಭೂಮಾಲೀಕರ ವಿರುದ್ಧ ನಡೆದವು. 
ಸಾತಂ ಸ್ನೀತರ ಕರ್ನಾಟಕದಲ್ಲೆ ನಾವು ಕಾಣುವ ಪ್ರಥಮ ರೈತ ಹೋರಾಟ 1951 ರಲ್ಲಿ 
ಶಿಶೆಮೂಗ್ಗ ಜೆಲ್ಲೆಯ ಕಾಗೋಡಿನಲ್ಲಿ ನಡೆಯಿತು. ಶೈತರು ಗೇಣಿಯನ್ನು ಅಳತೆ ಮಾಡುವ 
"ಕೊಳಗದ ವಿರುದ್ಧ ಹೋರಾಟ ಪ್ರಾರಂಭಮಾಡಿದೆರು. ಕ್ರಮೇಣ ರೈತರ ಶೋಷಣೆಯ 
ವಿಷಯಗಳಾದ ಸಾಲದ ವಸೂಲಿ, ಗೇಣಿದಾರರಿಗೆ ನೀಡುತ್ತಿದ್ದ ಕಿರುಕುಳ ಮುಂತಾದ 
ಪ್ರಮುಖ ಸಮಸ್ಸೆಗಳ ವಿರುದ್ಧ ರೈತರು ಹೋರಾಟ ಮುಂದುವರೆಸಿದರು. ಸಮಾಜವಾದಿ 
ಪಕ್ಷದ ಶಾಂತವೇರಿ ಗೋಪಾಲ "ಡರು ಈ ಹೋರಾಟದ ಮುಂಚೂಣಿಯಲ್ಲಿದ್ದರು. ಡಾ. 
ರಾಮಮನೋಹರ ಲೋಹಿಯಾ ಅವರು ಭೇಟಿ ನೀಡಿ ಈ ಹೋರಾಟಕ್ಕೆ ಹೊಸ 
ಶಕ್ತಿಯನ್ನು ತಂದುಕೊಟ್ಟರು. 


ಚಟುವಟಿಕೆ: ನಾ. ಡಿ ಸೋಜ' ಅವರ "ಕೊಳಗ' ಕಾದಂಬರಿಯನ್ನು ಓದಿ ರೈತರ 
ಸ್ಥಿತಿಗತಿಯನ್ನು ಕುರಿತು ಪ್ರಬಂಧ ಬರೆಯಿರಿ. 


1950 ರ ದಶಕದಲಿ ಉತರ ಕನಡ ಜಿಲ್ಲೆಯಲ್ಲಿ ಸಮಾಜವಾದಿಗಳು ರೈತ ಹೋರಾಟ 
ನಡೆಸಿದರು. 1972 ರಲ್ಲಿ ಕೋಲಾರದಲ್ಲಿ ಭೂಆಕ್ರಮಣ ಚಳವಳಿ ನಡೆಯಿತು. 1980 ರಲ್ಲಿ 
ಮಲಪ್ರಭಾ ನದಿ ಭಾಗದ ರ್ಫೆ ತರು ಹತ್ತಿ 'ಬೆಳೆ ನೆಲಕಚಿದಾಗ ಪ್ರತಿಭಟಿಸಿದರು. ಕೆಲವರು 
ಪೊಲೇಸರ ಗುಂಡಿಗೆ ಬಲಿಯಾದರು ರೈತರು ಸರಔರದ ವಿರುದ ಅಸಹಕಾರ 
ಚಳವಳಿಯನ್ನು ಮುಂದುವರಿಸಿದರು. ಈ ಸಂದರ್ಭದಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ರೈತರು 
ನವಲಗುಂದ" ನರಗುಂದ ಮತು ಸವದತ್ತಿಯಲ್ಲಿ ಪ್ರಾಣತೆತರುಿ. 


ಈ ಹಿನ್ನೆಲೆಯಲ್ಲಿ ರೈತರು ತಮ್ಮದೆ ಆದ ಸಂಘಟನೆಗಳನ್ನು ಕಟ್ಟಿಕೊಂಡರು. ಕರ್ನಾಟಕ 
ರಾಜ ರೈತ ಸಂಘ ಶಿವಮೊಗ್ಗ ಜಿಲ್ಲೆಯೆಲ್ಲಿ ಆರಂಭಗೊಂಡು, ಸ್ಥಳೀಯ ಸಮಸ್ಯೆಗಳನ್ನು 


ಕೈಗೆತ್ತಿಕೊಂಡಿತು. ದೂರಗಾಮಿ ನೇತ್ಯಾತ್ಮಕ ಪರಿಣಾಮಗಳನ್ನು ಸೃಷ್ಟಿ ಮಾಡಹೊರಟ ವಿದೇಶಿ 
ಕಂಪನಿಗಳ ಆಗಮನವನ್ನು ವಿರೋಧಿಸಿತು. ಕರ್ನಾಟಕ ಪ್ರಾಂತ ರೈತ ಸಂಘ, ಕಿಸಾನ್‌ ಸಭಾ 
ದಲಿತ ಸಂಘರ್ಷ ಸಮಿತಿ" ರೈತ ಕೂಲಿ ಕಾರ್ಮಿಕರ ಸಂಘ ಮುಂತಾದ ಸಂಘಟನೆಗಳು ರೈತರ 
ಸಮಸ್ಯಗಳಗೆ ಹೋರಾಟದ ದನಿಯಾದವು. 


ರೈತ ಚಳವಳಿಯ ಮುಖಂಡರಲ್ಲಿ ಎಂ. ಡಿ. ನಂಜುಂಡಸಾಮಿ, ಸುಂದರೇಶ್‌, 
ಪುಟಣಯಿ, ಕಡಿದಾಳು ಶಾಮಣ್ಣ ಮೊದಲಾದವರು ಪ್ರಮುಖರೌಗಿದ್ದಾರೆ. 


ಚಟ" 


ಚಟುವಟಿಕೆ: ಬಾಗೂರು ನವಿಲೆ ಚಳವಳಯನ್ನು ಕುರಿತು ಹುಚ್ಚನ ಮಾಹಿತಿಯನ್ನು 
ಸಂಗಹಿಸಿರಿ. 


LO 


ಕ್ಕೆ 


4. ದಲಿತ ಚಳಚಳಿ 


ಪ್ರಸಿದ್ಧ ಮನಃಶಾಸ್ತ್ರಜ್ಞ ಆರ್‌. ಡಿ. ಲಿಯಾಂಗ್‌ ಒಂದು ಅದ್ಭುತವಾದ ಮಾತನ್ನು 
ದಾಖಲಿಸುತಾರೆ: “ಇತರರ ' ಅನುಭವವನ್ನು ನೀವು ಅರ್ಥಮಾಡಿಕೊಳ್ಳಲು ಸಾಧವೆದೆ. ಆದರೆ 
ಆ ಅನುಭವವನ್ನು ನೀವು ಅನುಭವಿಸಲು ಸಾಧವೇ ಇಲ್ಲ”. ದಲಿತ ಮತು ಮಜಾ 
ನೆಲೆಗಳಿಗೆ ಇದು ಅಕ್ಷರಶಃ ಅನ್ನಯವಾಗುತ್ತದೆೌದಲಿತರಿಗೆ ವರ್ಣವವಸ್ಥೆಯಲ್ಲೂ 
ಸ್ಪಾನವಿರಲಿಲ್ಲ. ಅವರು ಶೂದ್ರೊತಿ ಶೂದ ರಾಗಿದ್ದರು. ಸಾಮಾಜಿಕಮಾಗೆ ಯಾವುದೇ 
ಸ್ಥಾನವನ್ನು ಹೊಂದಿರದ ಅಸ್ಪೃಶ್ಯ ಜಾತಿಗಳಲ್ಲಿ ಹುಟ್ಟಿದ ಒಂದೇ ಕಾರಣಕಾಗಿ ಈ ಸಮುದಾಯ 
ಸಮಾಜದ ಮುಖ ವಾಹಿನಿಯೆಂದ ಹೊರಗುಳಿಯಿತು. ಇದರ ವಿರುದೆ ನಡೆದ ಅನೇಕ 
ಹೋರಾಟಗಳನ್ನ) ಚರಿತ್ರೆಯ ಉದ್ದಕ್ಕೂ ನಾವು ಕಾಣುತ್ತೇವೆ. ಆದರೆ ವಸಾಹತುಶಾಹಿ 
ಕಾಲಘಟ್ಟದಲ್ಲಿ ದೆಲಿತರಿಗೆ ಸಂಬಂಧಿಸದ ವಿಷಯಗಳು ರಾಷ್ಟ್ರೀಯ ಹಂತದಲ್ಲಿ ಚರ್ಚೆ, 
ಸಂವಾದಗಳಿಗೆ ಒಳಗಾದವು. ಗಾಂಧೀಜಿ ಮತ್ತು ಅಂಬೇಡ್ಕರ್‌ ಅವರ ನಡುವಿನ 1930 ರ 
ದಶಕದ ಚರ್ಚೆಗಳೇ ಇದಕ್ಕೆಪಮುಖ ಸಾಕ್ಷಿ. ಇಬ್ಬರ ಗುರಿ ಒಂದೇ ಆದರೂ ಸಾಗಿದ 
ಮಾರ್ಗಗಳು ಬೇರೆಯಾಗಿದ್ದವು. 





ಸಾಮಿ ವಿವೇಕಾನಂದರ ಮೆಸೂರಿನ ಭೇಟಿಯ ನಂತರ ಅವರ ಸಲಹೆಯ ಮೇರೆಗೆ 
ದಲಿತ ವರ್ಗೆದ ಪ್ರಮುಖ ಪ್ರಶ್ನೆಗಳನ್ನು ಅಂದಿನ ಮೈಸೂರಿನ ಮಹಾರಾಜರಾದ ಹತ್ತನೇ 
ಚಾಮರಾಜ ಒಡೆಯರು ಗೆಂಬೀರೆವಾಗಿ ಪರಿಗಣಿ ದಲಿತರಿಗೆ ಪ್ರತ್ಯೇಕ ಶಾಲೆಗಳನ್ನು 
ತೆರೆದರು. 


1936 ರಲ್ಲಿ ದಕ್ಷಿಣ ಭಾರತದ ದಲಿತ ನಾಯಕರಲ್ಲಿ ಪ್ರಮುಖರಾದ ಎಂ. ಸಿ. ರಾಜಾ 
ಅವರ ಸಮ್ಮುಖದಲ್ಲಿ ಮೈಸೂರು ಅರಮನೆಗೆ ದಲಿತರ ಪ್ರವೇಶವಾಯಿತು. 


ಹಿಂದೆ ದಲಿತರ ಪರವಾಗಿ ಬಹುತೇಕ ದಲಿತೇತರರು ಹೋರಾಟ ಮಾಡಿದರು. ಈಗ 
ದಲಿತರೇ ತಮ ಸಮಸ್ಯಗಳನ್ನು ತಾವೇ ಪ್ರತಿನಿಧಿಸತೊಡ ಗಿದಾರೆ. ಇವರಿಗೆ ಮೂಲ ಸೂರ್ತಿ 
ಅಂಬೇಢರರೆ'ಸೈದ್ದಾರತಿಕ ನೆ ನೆಲುವುಗಳು. ಶಿಕ್ಷಣ, ಸಂಘಟನೆ ಮತ್ತು ಹೋರಾಟಗಳು ದಲಿತ 
ಚಳವಳಿಗಳ ಬೀಜಮೆಂತ್ರಗಳಾದವು. ದಲಿತರ ಸಮಸ್ಸೆಗಳ ಪರಿಹಾರಕ್ಕೆ ರಾಜಕೀಯ 
ಸಾಧನೆಯನು ತಮ ಧ್ವೇಯವಾಗಿಸಿಕೊಂಡು ಸಂಘೆಟನಾತ್ಮಕವಾಗಿ " 
ಜಾಗೃ ತರಾಗೆತೊಡೆ] ಇದರು. 


ದಲಿತ ವರ್ಗಗಳಲ್ಲಿ ಅಂಬೇಡರರು ಅವರ ಸ್ವಾಭಿಮಾನದ ಸಂಕೇತವಾದರಲ್ಲದೆ 
"ದಲಿತ ಸೂರ್ಯ” ಎಂಬ ಕೀರ್ತಿಗೆ ಪಾತ್ರರಾದರು. ಈ ಎಲ್ಲ ಬೆಳವಣಿಗೆಗಳ ಪ್ರತಿಧನಿಗಳು 
ಕರ್ನಾಟಕದಲ್ಲಿ ಮೊಳಗುವಂತಾಯಿತು.” 


ಇಪ್ಪತ್ತನೇ ಶತಮಾನದಲ್ಲಿ ಹುಟ್ಟಿಬೆಳೆದ ಬ್ರಾಹ್ಮಣೇತರ ಚಳವಳಿಗಳು ದಲಿತರನ್ನು 
ಹೆಚ್ಚು ಒಳೆಗೊಳ್ಳಲಿಲ್ಲ. ಇದನು ಪ್ರಶಿಸುತ್ತಾ 1970 ರ ದಶಕದಲ್ಲಿ "ದಲಿತ ಚಳವಳಿ'ಯಖೆ 
ರೊಪುಗೊಂಡ್‌ ಒಂದು ನಿರ್ಣಾಯಕ ಶಕ್ತಿಯಾಗಿ ಬೆಳೆಯಿತು. ಹೈದರಾಬಾದ್‌ಕರ್ನಾಟಕ 
ಪ್ರದೇಶದ ಲಿ ಶಾಮಸುಂದರ್‌ ಅವರು 1970 ರಲ್ಲಿ ಭೀಮಸೇನಾ ಸರಿಘಟನೆಯನು 
ಹುಟುಹಾಕಿದರು. ದಲಿತ ಚಳವಳಿಗೆ ಒಂದು ಹೊಸ ತಿರುವನ್ನು ಕೊಟ್ಟಿದ್ದು" “ಬಸವಲಿಂಗಪ್ಪ 
ಬೂಸಾ ಪ್ರಕರಣ” (1973). 


ಸಚಿವರಾಗಿದ್ದ ಬಸವಲಿಂಗಪ್ಪನವರು ಮೈಸೂರಿನ ಕಾರ್ಯಕ್ರಮವೊಂದರಲ್ಲಿ ಕನ್ನಡ 
ಸಾಹಿತ್ಯ ಬೂಸಾ ಸಾಹಿತ್ಯವಾಗಿದೆ ಎರಿದು ಅಭಿಪ್ರಾಯಪಟ್ಟರು. ಇದರ ವಿರುದ್ಧವಾಗಿ 
ಕರ್ನಾಟಕದಾಧಂತ ಹೋರಾಟಗಳಾದವು. ಕೊನೆಗೆ ಬೌವಲಿಂಗಪ್ಪನವರು' ಮಂತ್ರಿ ಪದವಿಗೆ 
ರಾಜೀನಾಮೆ ನಿಅಸಿದರು. ಈ ಪ್ರಕರಣ ಕ್ರಮೇಣ ದಲಿತ ಪ್ರಜ್ಞೆಯನ್ನು ತೀವ್ರವಾಗಿ ಬೆಳಸಲು 
ಕಾರಣವಾಯಿತು. 


ಅನಂತರ 1976 ರಲ್ಲಿ ಭದ್ರಾವತಿಯಲ್ಲಿ "ದಲಿತ ಲೇಖಕ ಕಲಾವಿದರ ಒಕೂಟ' 
ಸ್ಥಾಪನೆಯಾಯಿತು. ಕರ್ನಾಟಕದ ದಲಿತ ಚಳವಳಿಯ ಆರಂಭದ ಗಟ್ಟಿ ಹೆಜ್ಜೆಯೆನ್ನು ಈ 
ಒಕ್ಕೊಟದ : ಪ್ರಾರಂಭದಲ್ಲಿ ಕಾಣಬಹುದು. ಮುಂದೆ ಇದರ ಆಶ್ರಯದಲ್ಲಿ ಕರ್ನಾಟಕ ದಲಿತ 
ಸಂಘರ್ಷ ಸಮಿತಿ ಸ್ಥಾಪನೆಗೊಂಡಿತು. ಪ್ರೋ. ಬಿ. ಕೃಷ್ಣಪ್ಪ ಅದರ ರಾಜ್ಯ ಸಂಚಾಲಕರಾದರು. 
ಬಗೆ ಡಿ. ಎಸ್‌. ಎಸ್‌. "ಒಂದು ಸಾಂಸ್ಥಿಕ ರೂಪ ಪಡೆಯು. 


ಕ್ರಮೇಣ ದಲಿತ ಸಂಘರ್ಷ ಸಮಿತಿಯು ತನ್ನ ವಾಪಿ ಯನ್ನು ವಿಸರಿಸಿಕೊಂಡಿತು. 
ನೌಕರರು, ಮಹಿಳೆಯರು, ಪೌರಕಾರ್ಮಿಕರು, ವಿದ್ಯಾರ್ಥಿಗಳು" ಮತು ಲೇಖಕರು ಹಾಗೂ 
ಕಲಾವಿದರ ಒಕ್ಕೂಟಗಳಂಬ ಅದರ ಶಾಖೆಗಳು ಆರಂಭಗೊಂಡವು. "ಪಾರಂಪರಿಕವಾಗಿ 
ಭೂಮಿಯೇ ಸಿಲ್ಲದಿದ್ದ ದಲಿತರು ಭೂಮಿಯನ್ನು ಪಡೆಯುವ ಹೋರಾಟವನ್ನು 
ಆರಂಭಿಸಿದರು. ಶೈ ಕ್ಷಣಿಕಪ ಪ್ರಗತಿಯನ್ನು ಸಾಧಿಸದ ಮೂಲಕ ಆಧಿಕಾರದ ಕೇಂದ್ರ ಗಳಿಗೆ 
ಪ್ರವೇಶ ಪಡೆಯುವದು ದಲಿತ ಚಳೆಳಿಯ ಮತೊಂದು ಕಾರ್ಯಸೂಚಿಯಾಗಿತ್ತು. 
ಆದರೆ ಕಾಲಕ್ರಮೇಣ ದಲಿತ ಸಂಘರ್ಷ ಚಳವಳಿಯಲ್ಲಿ ಬಿರುಕುಗಳು 
ಕಾಣಿಸಲಾರಂಬಿಸಿದವು. ಬೇರೆ ಬೇರೆ ಹೆಸರುಗಳಲ್ಲಿ ಹೊಸ ಸಂಘಟನೆಗಳು ಹುಟ್ಟಿಕೊಂಡವು. 


ಸಾಹಿತಿಗಳಾದ ದೇವನೂರು ಮಹಾದೇವ ಮತ್ತು ಸಿದ್ದಲಿಂಗಯನವರು ಸಾಹಿತ್ತದ 
ಮೂಲಕ ದಲಿತರ ಒಳಜಗತನು ದಲಿತೇತರಿಗೆ ತೆರೆದುಕೊಟೆರು. ಇತರ ದಲಿತ ಲೇಖಕರು 
ಈ ಸಮುದಾಯಗಳು ಜಾಗತೀಕರಣದ ಹಿನ್ನೆಲೆಯಲ್ಲಿ ಎದೌರಿಸುತಿರುವ ಸವಾಲುಗಳನ್ನು 
ಅನಾವರಣ ಮಾಡುತ್ತಿದಾರೆ. ಇಂದು ದಲಿತರ ಸಮಾಜದ ಎಲ್ಲ ಆಗುಹೋಗುಗಳಲ್ಲಿ * 
ನಿರ್ಣಾಯಕ ಪಾತ್ರವಹಿಸುವ ಸಾಮರ್ಥ್ಯವನ್ನು ತೋರುತ್ತಿದ್ದಾರೆ. ಆದರೆ ಸಾಗಬೇಕಾದ ದಾರಿ 
ಬಹಳಷಿದೆ. 


ಚಟುವಟಿಕೆ: ದೇವನೂರು ಮಹಾದೇವ ಮತು ಸಿದ್ದ ಲಿಂಗಯನವರ ಕ ೈತಿಗಳನ್ನು 
ಕುರಿತು ಹುಚ್ಚನ ಮಾಹಿತಿ ಸಿಂಗ ಸಿರಿ. 


ತ ಕನ್ನಡ ಉಳಿಸಿ ಚಳವಳ ಅಥವಾ ಕನ್ನಡ ಕಾವಲು ಚಳವಳಿ 


ಏಕೀಕರಣ ಚಳವಳಿಯು ಕನ್ನಡಿಗರಲ್ಲಿ ಆತವಿಶಾಸ ಮತ್ತು ಅನ್ಫೋನತೆಯನ್ನು 
ತಂದಿತು. ಸಾಹಿತ್ಯ ಸೃಷ್ಟಿಯ ಮೂಲಕೆ ಕನ್ನಡದ ಲೆಜಕರೆ ಜನರ ಕನ್ನಡತನೆವ ನೆಬನ್ನು 
ಜೀವಂತವಾಗಿ ಸಟೆದ್ದರು. ಈ ನಿಟ್ಟಿನಲ್ಲಿ ಸಾಂಸ್ಕತಿಕ ಹಾಗೂ ಕನ್ನಡಪರ ಸಂಘಟೆನೆಗಳ ಪಾತ್ರ 
ಹಿರಿದಾಗಿದೆ. 1960 ರ ದಶಕದ ನಂತರ ಬೆಂಗಳೊರಿನಲ್ಲಿ ಅನಭಷಿಕರ ಅಬ್ಬರ ಹೆಚ್ಚಾದಾಗ 
ಅ. ನ. ಕೃ, ಚಿದಾನಂದಮೂರ್ತಿ, ಮ. ರಾಮಮೂರ್ತಿ ವೌಟಾಳ ನಾಗರಾಜ್‌ 
ಮುಂತಾದವರು ಹಾಗೂ ಕರ್ನಾಟಕ ಯುವಜನ ಸಭಾ, ಕನಡ ಜಾಗೃತ ಪರಿಷತ್‌, ಕನ್ನಡ 
ಶಕ್ತಿಕೇಂದ್ರ ಮುಂತಾದ ಸಂಘಟನೆಗಳು ಕನಡ, ಕನ್ನಡಿಗ ಮತು ಕರ್ನಾಟಕದ ಮೇಲೆ ಯನ್ನು 
ಸಾಧಿಸುವಲ್ಲಿ ಸಫಲರಾದರು. ಇವಲ್ಲದೆ ಇನ್ನೂ ಅನೇಕ ಕನಡೆಸರ ಸಂಘಟನೆಗಳು ಇಂದು * 
ಕನ್ನಡ ನೆಲ, 'ಜಲ ಮತ್ತು ಭಾಷೆ ಸಂರಕ್ಷಣೆಯ ವಿಷಯದಲ್ಲಿ ಹೆಚ್ಚು ಕ್ರಿಯಾಶೀಲವಾಗಿವೆ. 


6. ಗೋಕಾಕ್‌ ಚಳವಳ 


ಒಂದರ್ಥದಲ್ಲಿ 1980 ರ ದಶಕವು ಕನ್ನಡ ಭಾಷೆ ಅಸ್ಪಿತ್ತಕ್ಕೆ ನಡೆದ ಹೋರಾಟದ ಕಾಲ. 
1982 ರಲ್ಲಿ ಗೋಕಾಕ ವರದಿಯ ಅನುಷ್ಠಾಸನಕ್ಕಾಗಿ ಒಂದರ ನಿರ್ಣಾಯಕ ಚಾರಿತ್ರಿಕ 
ಹೋರಾಟ ಪ್ರಾರಂಭವಾಯಿತು. ಇಡೀ ಕನ್ನಡ ಸಮುದಾಯ ಅಭೂತಪೂರ್ವ ರೀತಿಯಲ್ಲಿ 
ಈ ಹೋರಾಟವನು ನಡೆಸಿತು. ಕರ್ನಾಟಕದಲ್ಲಿದ್ದ ಭಾಷೆ ಅಲ್ಪಸಂಖ್ಯಾ ೨ ಕನಡವನು 
ಕಡಾಯವಾಗಿ ಕಶಿಯದೆ ಅವರ ಮಾತ ಭಾಷೆಯಲ್ಲೇ ಶಿಕ್ಷಣಿ ಪಡೆಯುತ್ತೇಷೆಂಬ ಹಟಕ್ಕೆ 
ಬಿದ್ದರು. ಅಂದಿನ ಮುಖಮಂತ್ರಿಗಳಾದ "ಆರ್‌. ಗುಂಡೂರಾಯರು ಉಡುಪಿಗೆ ಹೋಗಿದ್ದ 
ಸಂದರ್ಭದಲ್ಲಿ ಅಲಿಯೆ'ಮಠಾಧಿಪತಿಗಳು ಸ ಸಂಸ್ಕೃತಕ್ಕೆ ಪ್ರಾಶಸ್ತ್ಯ ಕೊಡಬೇಕೆಂದು 
ಒತ್ತಾಯಿಸಿದರು. ಇದರ ಪರಿಣಾಮವಾಗಿ ಶಿಕ್ಷೆ ಯಾವ ಮಾಧಮದಲ್ಲಿ ಇರಬೇಕು ಎನ್ನುವ 
ಪ್ರಶ್ನೆಯನ್ನು ಬಿಟು ಶಿಕ್ಷಣದಲ್ಲಿ ಭಾಷೆಗಳ ಸ್ಥಾನಗಳು ಹೇಗಿರಬೆಹಿ ಎಂಬುದನ್ನು 
ಸರ್ದೆರಿಸೆಲು ಬೆಂದು “ಮಿತಿ ರಚನೆಯಾಯಿತು. ಡಾ. ವಿನಾಯಕ ಕಷ ಷ್ಟ ಗೋಕಾಕರ 
ಅಧಕ್ಷತೆಯಲ್ಲಿ ಭಾಷೆ ಸಮಿತಿ ರಚನೆಯಾಯಿತು. ಈ ಸಮಿತಿಯು ಕನಡ ಬಾಷೆಗೆಷ ಪ್ರಥಮ 
ಆಧಿತೆ ಮತ್ತು ಕಡ್ಡಾಯ ಮಾಡಬೇಕೆಂದು ಶಿಫಾರಸು ಮಾಡಿತು. ಈ ಸೆಮಿತಿಯು ತ್ರಿಭಾಷೆ 
ಸೌತ್ರಕ್ಕೆ 350 ಅಂಕೆಗಳನ್ನು ನಿಗದಿಪಡಿಸಿತು. ತ್ರಿಭಾಷೆ ಪರೀಕ್ಷೆಯಲ್ಲಿ ಕನ್ನಡವು 150 ಅಂಕಗಳ 
ಪ ಪಥಮೆ ಭಾಷೆ ಆಗಿರಬೇಕು ಎಂದು ವರದಿಯಲ್ಲಿ ಶಿಫಾರಸು ಮಾಡಿತು. 


ಗೋಕಾಕ್‌ ವರದಿಯನ್ನು ಅಂದಿನ ಸರಕಾರ ಒಪಲಿಲ್ಲ. ಡಾ. ರಾಜಕುಮಾರ್‌ ಅವರ 
ನೇತ್ರತದಲ್ಲಿ ಕರ್ನಾಟಕದಾದ 03 ಬೃ ಹತ್‌ ಆಂದೋಲನೆ” ನಡೆಯಿತು. ಕುವೆಂಪು, ಪಾಟೀಲ 


ಪುಟ್ಟಪ್ಛೆ ಮುಂತಾದ ಹಿರಿಯೆ ಸಾಹಿತಿಗಳು ಈ ಹೋರಾಟಕ್ಕೆ ಬೆಂಬಲವನ್ನು ನೀಡಿದರು. 


ಟಖ 
ಗೋಕಾಕ್‌ ಚಳವಳಿಯ ಪ್ರಮುಖ ಘೋಷಣೆಗಳೆಂದರೆ “ಹಸರಾಯಿತು 
ಕರ್ನಾಟಕ, ಉಸಿರಾಗಲಿ ಕನ್ನಡ”, ಏನೇ ಬರಲಿ ಕನ್ನಡ ಇರಲಿ”, “ಗೋಕಾಕ್‌ ವರದಿ 
ಜಾರಿಗೆ ಬರಲಿ”, “ಕರ್ನಾಟಕದ ಲ್ಲ ಕನ್ನಡದ ಉಸಿರು" ತುಂಬಲಿ”, ಮುಂತಾದವು. 








ಚಟುವಟಿಕೆ: ಗೋಕಾಕ್‌ ವರದಿಯ ಶಿಫಾರಸುಗಳನ್ನು ಕುರಿತು ಹೆಚ್ಚಿನ ಮಾಹಿತಿ 


ಸಂಗಹಿಸಿರಿ. 
ಹ 


7. ಪಂಚಾಯತ್‌ ರಾಜ್‌ ವ್ಯವಸ್ಥೆ 


ಪಂಚಾಯತ್‌ ರಾಜ್‌ ವವಸ್ಥಯನ್ನು ಆಡಳತದ ವಿಕೇಂದ್ರೀಕರಣ ವವಸಿ ಎಂದು 
ಸರಳ ಭಾಷೆ ಯಲ್ಲಿ ಹೇಳಬಹರಿದು. ಸ್ಥಳಿಕೆಯರಿಗೆ ಆಡಳಿತದಲ್ಲಿ ಭಾಗವಜಿಸುವ ಮತ್ತು 
ತೀರ್ಮಾನಗಳನು ತೆಗೆದುಕೊಳ್ಳುವ ಅಧಿಕಾರವನು ಕೊಡುವುದೇ ಈ ವವಸ್ಥಯ ಕೇಂದ್ರ 
ಆಶಯ. ಭಾರತಕ್ಕೆ ಸ್ಥಳೀಯ ಸೆಯಂ ಆಡಳಿತ ವೆಬಸ್ಸಿಯ ಪರಿಚಯವಿದ್ದೆರೂ 
ಸಾತಂ ೦ತರ ಶಿದಕ್ಕೆ ಸಂವಿಧಾನಾತಕ ರೂಪ ೂಡುವ ಕಾರ್ಯ ಚಾಲನೆಗೆ ಬಂದಿತು. 
ಕೆಔದ್ರ ಸರಕಾರವು 1955 ರಲ್ಲಿ ಬಲವೆಂತರಾಯ್‌ ಮೆಹತಾ ಅವರ ಅಧಕ್ಷತೆಯಲ್ಲಿ ಒಂದು 
ಸಮಿತೆಯನು ರಚಿಸಿತು. ಸಮಿತಿಯು ಮೂರು ಹಂತದ ಸ್ಥಳೀಯ ಆಡಳಿತ ವ್ಯವಸ್ಥೆಯನ್ನು 
ಶಿಫಾರಸು ಮಾಡಿತು. ಈ ಬೆಳವಣಿಗೆಯ ಹಿನ್ನೆಲೆಯಲ್ಲಿ ಅಂದಿನ ರಾಜ್ಯ ಸರಕ್‌ರವು) 
ಪ್ರಜಾಸತ್ವಾತ್ಮಕ ವಿಕೇಂದ್ರೀಕರಣ ಆಶಯಕ್ಕನುಗುಣವಾಗಿ 1959 ರಲ್ಲಿ ಮೈಸೂರು ಗ್ರಾಮ 
ಪಂಚಾಂಖಿತಿಗಳ ಅಧಿನಿಯಮವನ್ನು ಜಾರಿಗೊಳಿಸಿತು. ತನ್ಮೂಲಕ ಕರ್ನಾಟಕದಲ್ಲಿ 
ಪ್ರಜಾಸತ್ವಾತ್ಮಕ ಸ ಸಿಂಸ್ಸಿಗಳೆಗೆ ಕಾಯಲ" ನೆಲೆಯನ್ನು ಕಲಿಸಿತು. ಜಸ ಕಾನೂನಿನ ಪ್ರಕಾರ 
ಆಡಳಿತ ವವಸ್ಥೆಯ ಮೂರು ಹಂತಗಳು ಇವೌಗಿವೆ. ” 


1. ಗ್ರಾಮಪಂಚಾಯತ್‌, 
2. ತಾಲ್ಲೂಕ್‌ ಪಂಚಾಯತ್‌, ಮತ್ತು 
3. ಜಿಲ್ಲಾ ಪಂಚಾಯತ್‌. 


ಕರ್ನಾಟಕದಲ್ಲಿ 1983 ರಲ್ಲಿ ಅಸ್ಥಿತ್ರಕ್ಕೆಬಂದ ಜನತಾ ಸರಕಾರ ಪಂಚಾಯತ್‌ ರಾಜ್‌ 
ವವಸ್ಥೆಯಲ್ಲಿ ಕ್ರಾಂತಿಕಾರಕ ಬದಲಾವಣೆಗಳನ್ನು ತಂದಿತು. ಇದರ ರೂವಾರಿ ಅಂದಿನ 


ಪಂಚಾಯತ್‌ ರಾಜ್‌ ಖಾತೆ ಸಚಿವ ನಜೀರ್‌ ಸಾಬ್‌ ಅವರು. ದಲಿತ, ಹಿಂದುಳಿದ ಮತ್ತು 
ಮಹಿಳಾ ವರ್ಗಗಳಿಗೆ ಸ್ತಯಮಾಡಳತದ ತ್ರೆ ಪಾಲ್ಗೊಳ್ಳುವ ನ ಹಚ್ಚಿನ ಅವಕಾಶವನ್ನು 
ಪಂಚಾಯತ್‌ ರಾಜ್‌ ವಸಿ ಒದಗಿಸಿತು. ಈ ಹೊಸ ವಿವನಿಯು ಕಮೇಣ ಕರ್ನಾಟಕದ 
ಸಾಮಾಜಿಕ ಮತ್ತು ರಾಜಕೀಯ ನಕ್ಷೆಯನ್ನೇ ಬದಲಿಸಿತು. 





ಚಟುವಟಿಕೆ; ನಿಮ್ಮ ಊರಿನ ಗ್ರಾಮ ಪಂಚಾಯಿತಿಯ ರಚನೆ ಮತು 
ಕಾರ್ಯವಾಪ್ತಿಯ 


ಅಭ್ಯಾಸಗಳು 


1. ಒಂದು ಪದ ಅಥವಾ ವಾಕ್ಕದಲ್ಲಿ ಉತ್ತರಿಸಿರಿ. 


"ತುಂಗಾಮೂಲವನು ಉಳಿಸಿ' ಆಂದೋಲನ ಏಕೆ ಆರಂಭವಾಯಿತು? 
"ಅಪ್ಪಿಕೋ' ಚಳವಳೆ ಎಂದರೇನು? 

_ "ಸಾಮಾಜಕ ಅರಣ' ಎಂದ ರೇನು? 

. ಕರ್ನಾಟಕದ ಮೊದಲ ಮಹಿಳಾ ಬಿ. ಎ. ಆನರ್ಸ್‌ ಪದವೀಧರರು ಯಾರು? 


MUN 


11. ಎರಡು ಅಥವಾ ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ. 


1. ನಾವೇಕೆ ಪ್ರಾಚೀನ ಕೆರೆಗಳನು ಉಳಿಸಬೇಕು? 
2. ಪ್ರಮುಖ ಪರಿಸರ ಚಳವಳಿಗಳನ್ನು ಹಸರಿಸಿರಿ. 


(ಎ 


. ದಲಿತ ಚಳವಳಿ ಏಕೆ ಪ್ರಾರಂಭವಾಯಿತು? 
. ದಲಿತ ಚಳವಳಿಯ ಬೀಜಮಂತ್ರಗಳು ಯಾವುವು? 
5. ಪಂಚಾಯತ್‌ ರಾಜ್‌ ವ್ಯವಸ್ಥ ಏಕ ಮಹತ್ವದ್ದಾಗಿದೆ? 


IN 


11 ಚರ್ಚಿಸಿರಿ. 


1. ನಿಮ ಪ್ರದೇಶದಲ್ಲಿ ಪಂಚಾಯತ್‌ ರಾಜ್‌ ವವಸ್ಥಯಿಂದ ಆಗಿರುವ ಸಾಮಾಜಿಕ 
ಆರ್ಥಿಕ ಬದಲಾವಣೆಗಳು. 
2. ದಲಿತ ಚಳವಳಿಗಳ ಸಾಧನೆಗಳು. 


ಚಟುವಟಿಕೆ 


ಶಾಲೆಯಲ್ಲಿ ಗ್ರಾಮ ಪಂಚಾಯಿತಿಯ ಮಾದರಿ ಸಭೆಯನ್ನು ಏರ್ಪಡಿಸುವುದು. 
(ಶಿಕ್ಷಕರ ನೆರವನ್ನು: ಪಡೆಯಿರಿ). 


ಪಾಠ- 15: ಕರ್ನಾಟಕ ಆರ್ಥಿಕ ಮತ್ತು ಸಾಮಾಜಿಕ ಪರಿವರ್ತನೆ 


ಪಾಠದ ಪರಿಚಯ 


ಈ ಪಾಠದಲ್ಲಿ ಕರ್ನಾಟಕದಲ್ಲಿ ಸಾತಂ ೦ತರದ ಕಾಲಘಟ್ಟದಲ್ಲಿ ಆದ ಸಾಮಾಜಿಕ 
ಮತ್ತು ಆರ್ಥಿಕ ಅಭಿವೃ ದಿಯ ಮೂಲ ಆನಿಶಗ ನ್ನು ತಿಳಿಯುವ ಪ್ರ ಹುತ್ತ ಮಾಡಲಾಗಿದೆ. 
ಕೆಲವು ವರ್ಗಗಳು ಅಭಿನ್ನ ದ್ದಿಯ ಸಿಂಹಪಾಲನ್ನು $ಡೆದರೆ ಉಳಿದವು ವಿಶಿಧ 
ಕಾರಣಗಳಿಗಾಗಿ ಅಭಿವೃ ನೈಯೆಂದ ದೂರ ಉಳಿದಿವೆ. ಇದರ ಪರಿಣಾಮವೇ ಸಾಮಾಜಿಕ 
ಅಸಮತೋಲನ. ಇದನ್ನು ಹೋಗಲಾಡಿಸಲು ಸಂವಿಧಾನದ ಆಶಯಗಳ ಚೌಕಟ್ಟಿನಲ್ಲಿ 
ಸರ್ಕಾರವು ಭೂಸುಧಾರೆಣೆಗಳು, ಹಿಂದುಳಿದ ವರ್ಗಗಳ ಆಯೋಗಗಳ ನೇಮಕಾತಿ 
ಮುಂತಾದ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ. 


ಸಾಮರ್ಥಗಳು 


1. 'ಸಾತಂತ್ರ ತ್ರದ ನಂತರ ಕರ್ನಾಟಕದಲ್ಲಿ ಆಗಿರುವ ಸಾಮಾಜಿಕ ಮತ್ತು ಆರ್ಥಿಕ ಕ್ಷೇತ್ರ ಗಳ 
ಸ್‌ಧನೆಯನು ತಿಳಿಯುವರು. 

2. ಭೂಸುಧಾರೆಣೆ ಕಾಯಿದೆಯ ಉದೇಶ ಹಾಗೂ ಪರಿಣಾಮಗಳನ್ನು 
ಅಭ್ಸೆ £ಸಿಕೂಳುವರು. 

3. ಹಿಂದುಳಿದ ವರ್ಗಗಳ ಆಯೋಗಗಳು ನೀಡಿರುವ ಕೂಡುಗೆಗಳನ್ನು ಮೆಚುವರು. 


1. ಭೂಸುಧಾರಣೆ 


ಭೂಮಿಯ ಹಿಡುವಳಿಗಳಲ್ಲಿ ಇರುವ ಸಮಸಿಗಳನ್ನು ಹೋಗಲಾಡಿಸಲು 
ಜಾರಿಗೊಳಿಸಲಾಗಿರುವ ಮಗಳನ್ನು ಭೂಸುಧಾರಣೆ ಎನ್ನುವರು. ಭೂಮಿಯು ಮನುಷ್ಯನ 
ಬದುಕಿನ ಕ ಅಂಗ. ಅವನು ತನ್ನ ಬದುಕನ್ನು ರೂಪಿ ಸಿಕೊಳಲು ಭೂಮಿಯನ್ನು” 
ಅವಲಂಬಿಸಿದಾನೆ. ಆದರೆ ಭೂಮಿಯ: ಎಲ್ಲಾ ಸಮುದಾಯಗಳಿಗೆ ಸಮಾನವಾಗಿ 
ಹಂಚಿಕೆಯಾಗಿಲ್ಲ. ಈ ಭೂಒಡೆತನದಲ್ಲಿರುವ ಅಸಮಾನತೆಯನ್ನು ಹೋಗಲಾಡಿಸುವ 
ನಿಟ್ಟಿನಲ್ಲಿ ಭೂಸುಧಾರಣೆಯನ್ನು ಕೆ ಗೊಳ್ಳಲಾಯಿತು. 


ಹಿಂದೆ ಭೂಮಾಲಿಕರ ಪರವಾದ ಕಾನೂನುಗಳು ಇದವೇ ವಿನಹ ಗೇಣಿದಾರನ 
ಪರವಾದ ಕಾನೂನುಗಳು ಇರಲಿಲ್ಲ. ಇದರಿಂದ ಸಂಪತ್ತಿನ ಕ್ರೋಢೀಕರಣ ಮತ್ತು 


ಹಂಚಿಕೆಯಲ್ಲಿ ಗಣನೀಯ ಅಸಮತೋಲನ ಏರ್ಪಟ್ಟಿತು. ಭೂಸುಧಾರಣೆಯ ಮೂಲಕ 
ಸಮ ಸಮಾಜವನು ರೂಪಿಸುವ ಪ್ರ ಯತ್ನವನ್ನು 1970ರ ದಶಕದ ಲ್ಲ ಕಾಣುತ್ತೇವೆ. ಕೂಲಿ 
ರೆ ತರ ಮತುದ ಶಿತ ಚಳವಳಿಗಳಪರಿಣಾಮಿವಾಗಿ ಭೂಹಂಚಿಕೆಯ ಪ್ರಶ್ನೆಗಳು 
ಉದ್ಭವಿಸಿದವು. ಭೂಹೀನ ಕೆಳ ಸಮುದಾಯಗಳಿಗೆ ಭೂಮಿಯನ್ನು ನೆಘಚೀಕೆಂದು 
ಆಗೆಹಿಸಿ ಅನೇಕ ಹೋರಾಟಗಳು ನಡೆದವು. ಇದರ ಪರಿಣಾಮವಾಗಿ ಭೂಸುಧಾರಣೆಗಳು 
ಜಾರಿಯಾದವು) ಈ ಸುಧಾರಣೆಗಳ ಪ್ರಮುಖ ಅಂಶಗಳು ಇವಾಗಿವೆ. 


1. ಜವೂಸ್ದಾರಿ ಪದ್ಮತಿಯ ನಿರ್ಮೂಲನ 


ಭೂಮಿಯ ಮೇಲಿನ ಭೂಮಾಲೀಕ ವರ್ಗದ ಹಿಡಿತವನ್ನು ಮಿತಿಗೊಳಿಸುವುದು ಈ 
ಕ್ರಮದ ಉದ್ದೇಶವಾಗಿದೆ. 1955 ರಲ್ಲಿ ಭಾರತದ ಮಾಜಿ ಉಪರಾಷ್ಟ ಪತಿ ಬಿ. ಡಿ. ಜತಿಯವರ 
ನೇತ್ಸ ತದಲಿ "ಓಂದು ಸಮಿತಿಯನು ರಚಿಸಲಾಯಿತು. ಈ ಸಮಿತಿಯು 
ಭೂಖಿಧಾರಣೆಯನು ಕ್ಸ ಗೊಳ್ಗಿವ ಹಿನ್ನೆಲೆಯಲ್ಲಿ ಕೆಲವು ಶಿಫಾರಸುಗಳನ್ನು ಮಾಡಿತು. ಈ 
ಸಮಿತಿಯು ಪ್ರತಿ ಕುಟುಖಕ್ಕೆ? ಗರಿಷ್ಠ ಪ್ರಮಾಣ, ಅಂದರೆ 116 ಎಕರೆ ಒಣಿ ಭೂಮಿಯನ್ನು 
ಅಥವಾ 27 ವರೆ ನೀರಾವರಿ ಭೂಮಿಯನ್ನು ಹೊಂದಬಹುದೆಂದು ಕಿಫಾರಸು ಮಾಡಿ. 
ಈ ಶಿಫಾರಸುಗಳು ಉಳ್ಳವರ ಪರವಾಗಿದ್ದವು: 1957 ರಲ್ಲಿ ಜಾರಿಗೊಂಡ ಈ ಶಿಫಾರಸುಗಳು 
ಇದ ವವಸ್ಥಿಯನು ನಿರ್ಣಾಯಕವಾಗಿ ಬದಲಾಯಿಸಲು ಸಾಧವಾಗಲಿಲ್ಲ. 1974 ರ 
ಭೂಸೆದಾರಣೆ'ಕಾನೂನುಗಳು ಈ ಪದ್ಧತಿಯನ್ನು ಹೋಗಲ್‌ಡಿಸುವಳ್ಲಿ 
ನಿರ್ಣಾಯಕವಾದವು. 


ಒಂದು ಎಕರೆಗೆ 100 ಸಂಟ್ಸ್‌ ಅಥವಾ 40 ಗುಂಟೆ. 


2. ಗೇಣಿಪಧತಿಯಲ್ಲಿ ಸುಧಾರಣೆ 


ಭಾರತದ ಗೇಣಿದಾರರು ಅನೇಕ ಸಮಸ್ಸೆಯನು ಎದುರಿಸುತ್ತಿದ್ದರು. ಅವುಗಳೆಂದರೆ 
ಹೆಚ್ಚಿನ ಪ್ರಮಾಣದ ಗೇಣಿ, ಭೂಹಿಡುವಳಿಯಫ್ಲಿ ಅಭೆದ್ರತೆ ಮತ್ತು ಒಡೆತನವಿಲ್ಲದ ಭೂಹೀನ 
ಸಿತಿ, ಈಸ ಸಮಸ್ಯೆಯನ್ನು ಹೋಗಲಾಡಿಸಲು 1974ರಲ್ಲಿ ಮುಖಮಂತ್ರಿ ಡಿ. ದೇವರಾಜ 
ರಸ್‌ ಅವರರ ಭೂಹಿಡುವಳಿ ಬಗ್ಗೆ ಕ್ರಾಂತಿಕಾರಕ ಕಾನೂನನ್ನು ಕರ್ನಾಟಕದಲ್ಲಿ 
ಜಾರಿಗೊಳಿಸಿದರು. ತಲೆಮಾರುಗಳಿಂದ ಗೇಣಿಯನ್ನು ಮಾಡುತ್ತಿದ ಅನೇಕ ಭೂಹೀನರು 
ನವಭೂಮಾಲೀಕರಾದರು. 


1974 ರ ಭೂಸುಧಾರಣಾ (ತಿದ್ದುಪಡಿ) ಕಾಯ್ದೆಯ ಪ್ರಮುಖ ಅಂಶಗಳು 
1. ಅದು ಎಲ್ಲ ರೀತಿಯ ಗೇಣಿಯನ್ನು ರದ್ದುಗೊಳಿಸಿತು. 


2 ರ್ಳ ತನಿಗೆ ತಾನು ಉಳುಮೆ ಮಾಡುತ್ತಿದ್ದ ಭೂಮಿಯ ಮೇಲೆ ತನ್ನ ಹಕ್ಕನ್ನು ಸ್ಥಾಪಿಸಲು 
ಅವಕಾಶ ನೀಡಲಾಯಿತು. 


3. ಗೇಣಿಯ ಎಲ್ಲ ಭೂಮಿಯು ಸರಕಾರದ ಸಾಧೀನಕ್ಕ ಸೇರಿತು. ಭೂಮಿಯ ಮೇಲೆ 
ಹಕ್ಕನ್ನು ಪಡೆಯಬಯಸುವವರು ಮತ್ತು ಪಠೆಹಾರ ಔಡೆಯಬೇಕಾದವರು 
ನ್ಸ್‌ಿಮಂಡಳಿಯ (ಟೆಬ್ಬೂನಲ್ಸ್‌) ಮೂಲಕ ಅರ್ಜಿ ಹಾಕಬೇಕಿತ್ತು. 


4. ನ್ಯಾಯಮಂಡಳಿಯ ನಿರ್ಧಾರ ಅಂತಿಮವಾಗಿತು. ಅದರ ನಿರ್ಧಾರವನ್ನು ಉಚ್ಛ 
ನ್ಯಾಯಾಲಯದ ಲ್ಲ ಮಾತ್ರ ಪ್ರಶ್ನಿಸಬಹುದಾಗಿತ್ತು. 


3. ಗರಿಷ್ಠ ಹಿಡುವಳಿಯ ಮಿತಿ 


1957 ರ ನಂತರದಲ್ಲಿ ಆದ ಪ್ರಮುಖ ಪ್ರಯತ್ನಗಳು 1970 ರ ದಶಕದಲ್ಲಿ ನಡೆದವು. 
ಒಂದು ಕುಟುಂಬ ಹೊಂದಬಹುದಾದ ಭೂಮಿಯ ಗರಿಷ್ಠ ಮಿತಿಯನ್ನು ಅಂದಿನ ರಾಜ್ಯ 
ಸರ್ಕಾರ ನಿಗದಿಪಡಿಸಿತು. 


1974 ರಲ್ಲಿ ಭೂಮಿಯ ಗರಿಷ ಮಿತಿಯನು ಈ ಕೆಳಕಂಡಂತೆ 
ನಿಗದಿಪಡಿಸಲಾಯಿತು. ನೀರಿನ ಸೌಕರ್ಯವಿಲ್ಲದೆ"ಖುಷ್ಠಿ ಭೂಮಿಯಾಗಿದ್ದರೆ ಅದರ ಮಿತಿ 
ಒಂದು ಕುಟುಂಬಕೆ 54 ಎಕರೆಗಳಾಗಿರಬೇಕು. 'ನೀರಾವ ಸೌಕರ್ಯವಿದು ಎರಡು 
ಅಥವಾ ಅದಕ್ಕಿಂತ ಹೆಚ್ಚು ಬೆಳೆಗಳನ್ನು ಬೆಳೆಯುತ್ತಿದ್ದರೆ ಪ್ರತಿ ಕುಟುಂಬಕ್ಕೆ 10 ರಿಂದ 18 
ಎಕರೆಗಳು. ಬೆಂದು ಚೆಳೆ ತೆಗೆಯ ನೀರಾವರೆ'ಬೂಮುಯಾದರೆ ಒಂದು ಕುಟುಂಬಕ್ಕೆ 
ng 27 ಎಕರೆ ನಿಗದಿಪಡಿಸಲಾಗಿತ್ತು. ಜೊತೆಗೆ 1977 ರಲ್ಲಿ ಇನಾಂ ರದ್ದತಿ ಕಾಯ್ದೆ ಜಾರೆಗೆ 
ಬಂದಿತು. 


ಇನಾಂ ರದ್ದತಿ ಕಾಯ್ದೆಯ ಬಗ್ಗೆ ಹಚ್ಚಿನ ಮಾಹಿತಿ ಸಂಗ್ರಹಿಸಿರಿ. 


4. ಆರ್ಥಿಕ ಹಿಡುವಳಿಗಳ ರಚನೆ 


ಯಾವ ಹಿಡುವಳ ಯಿಂದ ಬೇಸಾಯಗಾರನು ಬೇಸಾಯ ವೆಚ್ಚಗಳನ್ನು ಕಳೆದು 
ತನಗೂ ತನ್ನ ಕುಟುಂಬಕ್ಕೂ ನೆಮ್ಮದಿಯಾಗಿರಲು ಬೇಕಾದ ಆದಾಯ 'ಗಳಿಸಲ್ಲನೋ 


ಅಂತಹ ಜೀವನಾಧಾರ ಹಿಡುವಳೆಯನ್ನು " ಆರ್ಥಿಕ ಹಿಡುವಳಿ' ಎನುತ್ನಾರೆ. ಹಿಡುವಳಿಗಳ 
ಕ್ರೋಢೀಕರಣ ಮತ್ತು ಗರಿಷ್ಠ ಪ್ರಮಾಣದ ಮಿತಿಯಿಂದ ಅನೇಕ ಕೃಷಿಕರ ಜೀವನಮಟ್ಟ 
ಸುಧಾರಿಸಿತು. 


5. ಸಹಕಾರಿ ಬೇಸಾಯ ಅಭಿವೃ ದಿ 


ರೈತರು ಸ್ವಯಂಪ್ರೇರಣೆಯಿಂದ ಸಹಕಾರಿ ಸಂಘಗಳನ್ನು ಸ್ಥಾಪಿಸಿಕೊಂಡು ತಮ್ಮ ಎಲ್ಲಾ 
ಹಿಡುವಳೆಯನ್ನು ನು ಸಹರೈತರ ಉಸ್ತುವಾರಿಗೆ ಒಪ್ಪಿಸಿ ಒಟ್ಟಾಗಿ ಸೇರಿ ಸಾಗುವಳಿ ಮಾಡೆತ್ತಾರೆ' 
ಉತ್ಪಾದನೆಯ ಕೈ ಗೆ ಬೆಂದಾಗ ಜಮೀನಿನ ಶಾಶತ ಅಭೆವೃ ದಿಗೆ ಅಗತ್ಯ ಬಂಡವಾಳವನು 
ತೆಗೆದಿಟು ಉಳಿದ 'ಭಾಗವನ್ನು ಹಂಚಿಕೊಳ್ಳುತ್ತಾರೆ ಇದನ್ನು ಸೆಹಕಾರೆಬೇಸಾಯ ಪದ್ಧೆಿ 
ಎನ್ನುತ್ತೇವೆ 


ಭೂಸುಧಾರಣೆಯಿಂದ ಭೂಹೀನರಿಗೆ ಭೂಮಿಯ ಒಡೆತನದ ಹಕ್ಕು ಸಣ್ಣ 
ಪ್ರಮಾಣದಲ್ಲಿ ದೊರಕಿತು. ಸಾಗುವಳಿದಾರರ ಹಕ್ಕುಗಳನ್ನು ಕಾಪಾಡಲಾಯಿತು. ಸಹಕಾರಿ 
ಬೇಸಾಯ ಪದ್ಧತಿಯಿಂದ ರ್ಳ ತರು ಸ್ವಲ್ಪಮಟ್ಟಿಗಿನ ಲಾಭವನ್ನು ಹೊಂದಲು ಸಾಧವಾಯಿತು. 
ಆದರೆ ಸಹಕಾರಿ ಬೇಸಾಯ ಪದ್ಧತಿ ನಿರೇಕ್ಷಿತ ಪ್ರಮಾಣದಲ್ಲಿ ಜನರಿಗೆ ಒಪಿತೆ ಬೇಸಾಯ 
ಪದ್ಧತಿಯಾಗಲಿಲ್ಲ. 


2. ಹಿಂದುಳಿದ ವರ್ಗಗಳ ಆಯೋಗಗಳು 


ಭಾರತದ ಸಾಮಾಜಿಕ ವವ್ಸ್‌ ಅಸಮಾನತೆಯಿಂದ ಕೂಡಿದೆ. ಶ್ರೇಣೀಕ್ಷತ ಜಾತಿ 
ವವಸ್ಥೆಯಿಂದ ಅನೇಕ ಜಾತಿಗಳು ಓಂದುಳಿದವುಗಳಾಗಿಯೆ ಉಳಿದವು. ಬ್ರಿಟೆಷರು 
ತಕ್ಕ ಬಂದ ನಂತರ ಹೊಸ ಸಾಮಾಜಿಕ ಚಲನಶೀಲತೆ ಪ್ರಾ ಫ್ರಾರಂಭವಾಯಿತು. 


ಬ್ರಿಟಿಷರ ಆಡಳಿತದಡಿಯಲ್ಲಿ ಯಾವುದೇ ಜಾತಿ ವರ್ಗಗಳ ತಾರತಮವಿಲ್ಲದೆ 
ಎಲ್ಲರೂ ಇಂಗ್ಲೀಷ್‌ ಭಾಷೆನ್ನು ಕಲಿಯಲು ಅರ್ಹರಾದರು. ಇಂಗ್ಲೀಷ್‌ ಷ್‌ ಬಾಷೆ ಕಲಿತವರಿಗೆ 
ಬ್ರಿಟೀಷ್‌ ಸರಕಾರದಲ್ಲಿ ಹೆಸ ಅವಕಾಶಗಳು ದೊರೆಯತೊಡಗೆದವು. ಬ್ರಾಹ್ಮಣೇತರರು 
ವಿದ್ಯಾಭ್ಯಾಸ ಕ್ಷೆ ಕ್ಷೇತ್ರಕ್ಕೆ ತೆರೆದುಕೊಂಡ ನಂತರ ಅವರಲ್ಲಿ ಹೊಸ ಎಚ್ಚರ ಪ್ರಾರಂಭವಾಯಿತು. 
ಬಜ ಬ. ಚರಾಗಿದ್ದರೂ ತಮ್ಮ ವರ್ಗಗಳಿಗೆ ಸರಕಾರಿ ಉದ್ಯೋಗಗಳಲ್ಲಿ ಸೂಕ್ತ 
ಪ್ರಾತಿನಿಧವಿರಲಿಲ್ಲ. ಇದರ ಪರೆಣಾಮವಾಗಿ ಮೈಸೂರು ಸಂಸ್ಥಾನದಲ್ಲಿ ಬ್ರಾಹ್ಮಣೇತರರು 
ಸಾಹುಕೌರ ಚೆನ್ನಯ, ಎಂ. ಬಸವಯ ಮುಂತಾದವರ ನೇತೃ ತದಲ್ಲಿ ಬ್ರಾಹ್ಮಣೇತರ 
ಚಳವಳಿಯನ್ನು 5 ಹೆಟ್ಟುಹಾಕಿದರು. p 


ನಾಲ್ರಡಿ ಕಷ ಷರಾಜ ಒಡೆಯರ ಕಾಲದಲ್ಲಿ ಭಾರತದ ಲೇ ಪ್ರಥಮವಾಗಿ ಹಿಂದುಳಿದ 
ವರ್ಗಗಳ ಆಯೋಗವು ನ್ಯಾಯಮೂರ್ತಿ ತೆ ಮಿಲ್ಲರ್‌ ಅವರ ಅಧಕ್ಷತೆಯಲ್ಲಿ 1918 
ರಲ್ಲಿ ನೇಮಕವಾಯಿತು. ಒಂದು ಜಾತಿಯಲ್ಲಿ ಶೇಕಡ ಐದು ಅಥವಾ ಟಿದಕ್ಕಿಂತ ಹೆಚಿನವರು 
ಇಂಗ್ಲೀಷ್‌ ಬಲ್ಲವರಿದ್ದರೆ ಅಂತಹ ಜಾತಿಯನು ಮುಂದುವರೆದವರು ಎಂದರೆ ಈ ಸಮಿತಿ 
ಅಭಿಪ್ರಾಯಪಟ್ಟಿತು. 1921 ರಲ್ಲಿ ಮೈಸೂರು ರಾಜ್ಯದಲ್ಲಿ ಪ್ರಥಮ ಮೀಸಲಾತಿ ಆಜ್ಞೆ ಜಾರಿಗೆ 
ಬಂದಿತು. 


ಮುಖಮಂತ್ರಿ ಡಿ. ದೇವರಾಜ್‌ ಅರಸ್‌ರವರು 1975 ರಲ್ಲಿ ಎಲ್‌. ಜಿ. ಹಾವನೂರು 
ಅವರ ನೇತೃತ್ತೆದಲ್ಲಿ ಪ್ರಥಮ ಹಿಂದುಳಿದ ವರ್ಗಗಳ ಆಯೋಗವನ್ನು ನೇಮಿಸಿದರು. 1975 
ನೇ ಇಸವಿಯಿ ಎಸ್‌-ಎಸ್‌. ಎಲ್‌. ಸಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ವಿವಿಧ ಜಾತಿಯ 

ವಿದ್ಯಾರ್ಥಿಗಳ ಶೇಕಡಾವಾರನು ಜಾತಿಗಳ ಓಂದುಳಿದಿರ್‌ವಿಕೆಯನು ಗುರುತಿಸಲು 

ಮಾನಿದಂಡವನಾಗಿ ತೆಗೆದುಕೊಳ್ಳಲಾಯಿತು. ಹಾವನೂರು ವರಔೆಯ ಆಧಾರದ ಮೇಲೆ 
1977 ರಲ್ಲಿ ಸರಕಾ ಆಜ್ಞೆಯನೆ'ಜಾರಿಗೆ ತರಲಾಯಿತು. ಇದು ಒಂದು ಕ್ರಾಂತಿಕಾರಕ 
ಆಜ್ಞೆಯಾಯಿತು. ಹಿಂದುಳಿದ"ವರ್ಗಗಳು ಆರ್ಥಿಕವಾಗಿ ಮತ್ತು ರಾಜಕೀಯವಾಗಿ 
ಸಬಿಲರಾಗಲು ಈ ಆಜಿ ಬಹುಮಟ್ಟಿಗೆ ಕಾರಣವಾಯಿತು. ಇದನು ಸರ್ವೋಚ್ಛ 
ನ್ಯಾಯಾಲಯದಲ್ಲಿ ಪ್ರೌಶ್ಟಸಲಾಯಿತು. ಈ ವರದಿಯಲ್ಲಿರುವ ನೊನತೆಗಳನ್ನು 
ಸರೆಪಡಿಸಲಾಗುವುದು ವಿನುವ ಭರವಸೆಯನು ಕರ್ನಾಟಕ ಸರ್ಕಾರವು ನ್ಯಾಯಾಲಯಕ್ಕೆ 
ನೀಡಿತು. ಇದರ ಪರಿಣಾಮೆವಾಗಿ 1983 ರಲ್ಲೆ"ಟಿ. ವೆಂಕಟಸಾಮಿ ಆಯೋಗದ 
ನೇಮಕವಾಯಿತು. ರಾಜಕೀಯ ಒತ್ತಡದ ಕಾರಣಗಳಿಗಾಗಿ "ವೆಂಕಟಸಾಮಿ ವರದಿಯನ್ನು 
ud ಒಪ್ಪಲಿಲ್ಲ. ಮುಖಮಂತ್ರಿ ರಾಮಕ್ಷಷ್ಣ ಷ್ಣ ಹಗಡೆಯವರ ಆಡಳಿತಾದಧಿಯಲ್ಲಿ 

ಮೂರ್ತಿ ಓ. ಚಿನೆಪ್ಪ ರೆಡಿಯವರ ನೇತ್ಸ ತದಲ್ಲಿ ಒಂದು ಸಮಿತಿಯ 
ಈ ನೆಯಾಯಿತು. ಈ 3ರನಿಯೆ ಶಿಫಾರಸುಗಳು ಕೂಡ ರಾಜಕೀಯ ಒತ್ತಡಗಳಿಂದಾಗಿ 
ಜಾರಿಗೆ ಬರಲಿಲ್ಲ. 





ಇಲ್ಲಿಯವರೆಗೂ ಜಾರಿಗೊಂಡ ಎಲ್ಲಾ ಹಿಂದುಳಿದ ವರ್ಗಗಳಿಗೆ ಸಂಬಂಧಿಸಿದ 
ಮೀಸಲಾತಿ ಆಜ್ಞೆಗಳು ರಾಜೀಸೂತ್ರದ ಆಜೆಗಳಾಗಿವೆಯೇ ಹೊರತು ಯಾವುದೇ ವೈಜ್ಞಾನಿಕ 
ವರದಿಯ ಶಿಫಾರಸುಗಳ ಮೇಲೆ ರೂಪಿತವಾದ ಆಜ್ಞೆಗಳಾಗಿಲ್ಲ. 


ಹೊಸಪದ 


ಗೇಣಿ: ಭೂಮಾಲೀಕ ಮತ್ತು ಗೇಣಿದಾರನ ನಡುವೆ ನಡೆಯುವ ಒಪ್ಪಂದದ 
ಫಲವಾಗಿ ಗೇಣಿದಾರನು ಒಟ್ಟು ಉತ್ಕಾದ ನೆಯಲ್ಲಿ ಪಡೆಯುವ ಪಾಲು. 


ಅಭ್ಯಾಸಗಳು 


1. ಬಿಟ್ಟ ಜಾಗದಲ್ಲಿ ಸೂಕ್ತವಾದ ಪದವನ್ನು ತುಂಬಿರಿ 
1. ಬಿ. ಡಿ. ಜತಿಯವರು ಭಾರತದ ಆಗಿದ್ದರು. 
2. 1974 ರಲ್ಲೆ ಕರ್ನಾಟಕ ರಾಜದ ಮುಖಮಂತ್ರಿಯಾಗಿದ್ದವರು 
3. 1975 ರಲ್ಲೆ ನೇಮಕವಾದ ಪ್ರಥಮ ಹಿರಿದುಳಿದ ವರ್ಗಗಳ ಆಯೋಗದ 
ಅಧಕ್ಷರು. 
೮% 
11. ಎರಡು ಅಥವಾ ಮೂರು ವಾಕ್ಕಗಳಲ್ಲಿ ಉತ್ತರಿಸಿರಿ. 
1. ಭೂಸುಧಾರಣೆ ಎಂದರೇನು? 
2. ಮುಖವಾದ ಭೂಸುಧಾರಣೆಗಳು ಯಾವುವು? 
3. ಆರ್ಥಿಕ ಹಿಡುವಳಿ ಎಂದರೇನು? 


4. ಒಂದು ಕುಟುಂಬ ಹೊಂದಬಹುದಾದ ಭೂಮಿಯ ಗರಿಷ್ಠ ಮಿತಿಯನ್ನು 
ಕರ್ನಾಟಕ ಸರ್ಕಾರವು ಏಕೆ ನಿಗದಿ ಪಡಿಸಿದೆ? 


5. ಸಹಕಾರಿ ಬೇಸಾಯ ಪದ್ದತಿ ಎಂದರೇನು? 


6. ಎಲ್‌. ಜೆ. ಹಾವನೂರು ಆಯೋಗವು ಹಿಂದುಳಿಯುವಿಕೆಯನ್ನು ಹೇಗೆ 
ಗುರುತಿಸಿತು? 


ಪಾಠ- 16: ಮಹಿಳಾ ಸಾತಂತ್ರ ಹೋರಾಟಗಾರರು 


ಪಾಠದ ಪರಿಚಯ 


ಚಾರಿತ್ರಿಕವಾಗಿ ಮಹಿಳೆಯರನ್ನು ಕುಟುಂಬದ ಚೌಕಟ್ಟಿಗೆ ನಮ್ಮ ಪುರುಷ ಪ್ರಧಾನ 
ಸಿಮಾಜ ಸೀಮಿತಗೊಳಿಸಿತು. ಆಗಾಗ” ಸಾರ್ವಜನಿಕ ಕ್ಷೇತ್ರಕ್ಕೆ ಪ್ರವೇಶಿಸಿ 2೫೧ . 
ಪಾತ್ರವನು ವಹಿಸಿದ ಮಹಿಳೆಯರು ವಿರಳವಾಗಿ ಕಾಣುತ್ತಾರೆ" ಉದಾಹರಣೆಗೆ ರಾಣಿ 
ಅಬಕದೇವಿ ಒಂದು ನಿದರ್ಶನವಾಗಿದಾರೆ. ಆದುನಿಕ ಕಾಲ ಘಟ್ಟದಲ್ಲಿ ಪಶ್ಚಿಮದ 
ದೇಶೆಗಳಿಂದ ಬಂದ ಪರಿಕಲ್ಪನೆಗಳಾದೆ ಸಮಾನತೆ ಸ್ವಾತಂತ್ಯ ಮತು ವಶ್ವಭತೃತ ತ್ತಗಳು 
ಭಾರತೀಯ ಸಮಾಜಕ್ಕೆ ಭಾರತೀಯ ಇಂಗ್ಲೀಷ್‌ ಕ್ತಿ ವರ್ಗ ದ”ಮೂಲಿಕ ಪ್ರವೇಶ 
ಪಡೆದಿದಲ್ಲದೆ ಹೂಸ ಸಮಾಜಿಕ ಆ (ಎ ವಾದವು ಸಾತಂತಹೊಕರಾಟದ 
ಸಂದರ್ಭದಲ್ಲಿ ಗಾಂಧೀಜಿಯವರ ನೇತೃತದಲ್ಲಿ ಇಲ್ಲಿಯವರೆಗೂ ನೇಷೆಥದಲ್ಲಿದ್ದ ಅನೇಕ 
ಸಾಮಾಜಿಕ ವರ್ಗಗಳು, ಸ್ವಾತಂತ್ರ್ಯ ಹೋರೌಟಕೆ ವಿಶೇಷ ಶಕ್ತಿಯನು ನ್ನು ಪಬಿದವು ರೈತರು, 
ಕಾರ್ಮಿಕರು, ವಿದ್ಯಾರ್ಥಿಗಳು ಮೆತು ಮಹಿಳೆಯರು ಅತ್ಯಂತ ಶ್ರ ಯಾಶೀಲರಾಗಿ ಸಾತಂ ತ್ರವು 
ಹೋರಾಟದಲ್ಲಿ ತೊಡಗಿಸಿಕೊಂಡಿದ್ದ ಲದೆ, ಸಾತಂತ್ರದಲ್ಲಿ ಒ್ರಮ್ಮಗೂ ಪಾಲಿದೆ ಎಂಬುಜಔಿ ನ್ನು 
ತೋರಿಸಿಕೊಟರು. ಈ ಹಿನ್ನಲೆಯಲ್ಲಿ 'ಕರ್ನಾಟಕದೆ ಮಹಿಳೆಯರ ಪಾತ್ರವೂ 
ಅನನವಾದದ್ದು. ತಮ್ಮ ಇದ್ದೇ ಬದುಕನ್ನು ನಾಡಿನ ಸಾತಂತ,ಮತು ಏಳ್ಗೆಗಾಗಿ ಸವೆಸಿದರು. 
ಇದರೆಲ್ಲಿ ಕೆಲವರನ್ನು ಪ್ರಾತಿನಿಧಿಕವಾಗೆ ಅಭಸಿಸುವುದೆರ ಮೂಲಕ ಮಹಿಳೆಯರು ಸಾತಂತ್ರ 
ಹೋರಾಟದ ಚಾರಿತ್ರಿಕ ಕಾಲಘಟ್ಟದಲ್ಲಿ ನೆರ್ನಹಿಸಿದ ಪಾತ್ರವನ್ನು ಅರಿಯಬೇಕಾದದ್ದರೆ ನಮ್ಮ 
ಶತ ಮ ಇವರಲ್ಲಿ ಮಂಗಳೂರು ಬಳಿಯ ಉಳ್ಳಾಲದ ರಾಣಿ 'ಅಬ್ಬಕದೇವಿ, ಕಮಲಾದೇವಿ" 

ಸ್ನೇಪಾಧ್ಯಾಯ, ಬಳ್ಳಾರಿ ಸಿದಮ್ಮ, ಉಮಾಬಾಯಿ ಕುಂದಾಪುರ, ಕೃಷ್ಣಬಾಯಿ 
ಪಣ: ಬೇಕರ್‌ ಜೆ. ಆರ್‌ ಭಾಗೀರೆಥದ್ದು. ಸಿದ್ದಮ್ಮ ಜೋಯಿಸ್‌ ಮತ್ತು ಯೆಶೋಧರಮ್ಮ 

ಸಪ ಮುಂತಾದವರು ಮುಖರು. ಇವರಲ್ಲಿದೆ ಇನ್ನೂ ಅನೇಕ ಮಹಿಳೆಯರು ಭಾಗವಹಿಸಿ 
ಅಸಾಯುಧೇಯರಾಗಿದಯೆ ಉಳಿದುಕೊಂಡಿದ್ದಾರೆ. ”* 


ಸಾರು 


1. ಸ್ವಾತಂತ್ರ್ಯ ಹೋರಾಟದಲ್ಲಿ ಮಹಿಳೆಯರು ನಿರ್ವಹಿಸಿದ ಪಾತ್ರವನ್ನು ಅರಿಯುವುದು. 


2. ಗಾಂಧಿಪೂರ್ವ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದ ಮಹಿಳೆಯರ ಬಗ್ಗೆ 
ತಿಳಿಯುವುದು. 


3. ಸಾತಂತ್ರ್ಯಹೋರಾಟದಲ್ಲಿ ಪ್ರಮುಖ ಪಾತ್ರ ವಹಿಸಿದ ಮಹಿಳೆಯರನು ಸರಿಸುವುದು. 


4. ಸ್ನಾತಂತ್ರ್ಯಾನಂತರ ಕರ್ನಾಟಕದ ಅಭಿವೃದ್ಧಿಯಲ್ಲಿ ಮಹಿಳೆಯರ ಪಾತ್ರವನ್ನು 
ಅರಿಯುವುದು. ; 


ಈ ಅಧ್ಯಾಯದಲ್ಲಿ ಕೆಳಗಿನ ಅಂಶಗಳನ್ನು ತಿಳಿಯುತ್ತೇವೆ. 
1. ರಾಣಿ ಅಬಕ ದೇವಿ, 
ಬತ 
2. ಬಳಾರಿ ಸಿದಮ, 
೪ ಇ" 
3. ಕಮಲಾದೇವಿ ಚಟ್ಟೋಪಾಧ್ಯಾಯ, 
4. ಯಶೋಧರಮ್ಮ ದಾಸಪ್ಪ, 


5, ಉಮಾಬಾಯಿ ಕುಂದಾಪುರ. 


ರಾಣಿ ಅಬಕದೇವಿ 
ಬಿ 





ಗಾಂಧಿ ಪೂರ್ವ ಸ್ವಾತಂತ್ರ್ಯ ಹೋರಾಟದಲ್ಲಿ ಕಿತೂರು ರಾಣಿ ಚೆನಮ, ಕೆಳದಿ ಚಿನ್ನಮ್ಮರ 
ಸಾಲಿನಲ್ಲಿ ನಿಲ್ಲುವ ಮತ್ತೊದ್ಬಿ ಮೆಹಿಳಿ “ರಾಣಿ ಅಬಕಡೇವಿ”. ಇವರು ಜೌಓ ಮನೆತನಕ್ಕೆ ” 
ಸೇರಿದ್ದರು. ಇವರ ಚಿಕ್ಷಪನಾದ “ತಿರುಮಲರಾಯೆಕು' ಅಬ್ಬಕ್ತದೇವಿಗೆ ಯುದ್ದ 
ತಂತ್ರಕಲೆಗಳಲ್ಲಿ ತರಬೆಔಗೊಳಿಸಿದ ನಂತರ ಉಳ್ಳಾಲದ ರಾಣಿಯನ್ನಾಗಿ ಅಧಿಕಾರಕ್ಕೆ 
ತಂದರು. ಅಬ್ಬಕ್ಕನು ಮಂಗಳೂರಿನ “ಭಂಗ” ಫ್ರಾರಿತದ ಲಕ್ಷಪ್ಪಅರಸರೆನ್ನು ವಿವಾಹವಾದರು. 
ಆದರೆ ಇವರ “ಷ್ಟ ವಾಹಿಕ ಜೀವನ ಬಹಳ ಕಾಲ ಉಳೆಯಲಿಲ್ಲ. ಹೀಗಾಗೆ ಚಕ್ಕ 
ಹಿಂತಿರುಗಿದರು ಪೋರ್ಚುಗೀಸರು ಅಬ್ಬಕಳಗೆ ಕಪ ನೀಡಲು ಒತ್ತಾಯಿಸಿದಾಗ ಇವರು 


ತಿರಸರಿಸಿದರು. ಪರಿಣಾಮವಾಗಿ 1555 ರಲ್ಲಿ ಪೋರ್ಚುಗೀಸರು “ರಾಣಿ” ಮೇಲೆ ಯುದ 
ಸಾಕೆದರು. ಈ ಯುದ್ದದಲ್ಲಿ ಅಬ್ಬಕ್ಕ ಜಯವನ್ನು ಸಾಧಿಸಿದಳು. ನಂತರ 1568 ರಲ್ಲಿ. * 
ಪೋರ್ಚುಗೀಸರು ವೈಸರಾಯ್‌ ಔದ “ಆಂಟೋನಿಯೋಮೋರಹ” ರವರ ನೇತ್ರತ್ವದಲ್ಲಿ 
ಉಳ್ಳಾಲವನು ಪ್ರವೇಶಿಸಿದರು. ರಾಣಿ ಅಲ್ಲಿಂದ ತಪ್ಪಿಸಿಕೊಂಡು 200 ಮಂದಿ ಸೈ ನಿಕಕೌಂದಿಗೆ 
ಪೋರ್ಟುಸೇಸ್‌ ಸೈನದ ಮೇಲೆ ಎರಗಿದಳು. ಜನರೆಲ್‌ "ಪೆಕೆಟೋ' ಈ ಯಶೆದ್ದದಲ್ಲಿ 
ಅಸುನೀಗಿದನು. ಪ್ರೆಸೇರ್ಚುಗೀಸ್‌ ಸೈನಿಕರನ್ನು ಸೆರೆ ಹಿಡಿಯೆಲಾಯಿತು. ಮುಂದುವರೆದ 
ಮತ್ತೊಂದು ಯುದ್ದದಲ್ಲಿ ಫೋರ್ಚುಗೀಸರೆ ಅಡ್ಡಿದಲ್‌ "ಮಾಸ್‌ಕಾರೆನ್‌' ನು ಉಳ್ಳಾಲದ 
ಸೈನಿಕರೆಂದ ಹತನಾದನು. ರಾಣಿ ಅಬ್ಬಕ್ಕ ಪೋರ್ಚುಗೀಸರಿಗೆ ಮಂಗಳೂರು ಕೋಟೆಯನ್ನು 
ಜಿಟ್ಟು ಹೊರಡಬೇಕೆಂದು ಒತ್ತಾಯಿಸಔಳು. ಆದರೆ ಪೋರ್ಚುಗೀಸರು ಪದೇ-ಪದೇ 
ಉಳ್ಳಾಲದ ಸಂಪತ್ತಿನಿಂದ ಆಕರ್ಷಿತರಾಗಿ ಯುದ್ಧ ಸಾರುತ್ತಲೇ ಇದ್ದರು. 1570 ಳ್ಳ 
ಬಿಜಾಪುರದ ಸುಲಾನ ಮತು ಕಲ್ಲಿಕೋಟೆಯ 'ಜಾಮೋರಿನ್‌ರವರೊಂದಿಗೆ ಮೆ 
ಒಪ್ಪಂದವನ್ನು ಅಭ್ಛಕ ಮಾಡಿಕೊಂಡಳು, ಜಾಮೋರಿನ್‌ ದೊರೆಯ penis. AE 
“ನೆಲ್ಲಿಪೂಕೆರ್‌ ಮೌರ್ಕಕರ್‌', ಅಬ್ಬಕ್ಕದೇವಿಯ ಪರವಾಗಿ ಯುದ್ಧ ಮಾಡಿ ಮಂಗಳೂರು 
ಕೋಟಿಯನ್ನು ವಶಪಡಿಸಿಕೊಂಡು ಹಿಂತಿರುಗಿ ಬರುವಾಗ ಪೋರ್ಚುಗೀಸರಿಂದ 
ಹತನಾದನು" ಅಬ್ಬಕ್ಕದೇವಿಯ ಪತಿಯಾದ ಲಕ್ಷರಸನ ಸರಕಾರದಿಂದ ಪೋರ್ಚುಗೀಸರು 
ಅಬ್ಬಕ್ಕದೇವಿಯನ್ನು"ಯುದ್ದದಲ್ಲಿ ಸೋಲಿಸಿ ಸೆರೆಮನೆಗೆ ತಳ್ಳಿದರು. ಅಬ್ಬಕ್ಕ 
ಸೆರೆಮೆನೆಯಲ್ಲಿಯ ತೀರಿಕೊಂಡಳು. 


ರಾಣಿ ಅಬ್ಬಕ್ಕ ಸರಣಾರ್ಥವಾಗಿ ಮಂಗಳೂರು ಬಳಿಯ ಉಳ್ಳಾಲದ ಲ್ಲಿ "ವೀರರಾಣಿ 
ಅಬ್ಬಕ್ಕನ ಉತ್ಸವ' “ತೆಜೆರಿಸುತ್ತಾರೆ. ಸಾಹಸಿಗಳಾಗಿ ಸಾಧನೆ ಮಾಡಿದ ಮಹಿಳೆಯರಿಗೆ 
ವೀಃ ರಾಣಿ ಅಬಕ ಪಶಸಿ ನೀಡುತ್ತಾರೆ. ಹಾಗೆಯೇ ದಿನಾಂಕ 15-1-2003 ರಲ್ಲಿ ರಾಣಿ ಅಬ್ಬಕ್ಕ 
ಅವರ ಭಾವಚಿತ್ರವಿರುವ ಅಂಚೆ ಕವರನ್ನು ಭಾರತ ಅಂಚೆ ಇಲಾಖೆ ಹೊರತಂದಿದೆ. 


ಬಳ್ಳಾರಿ ಸಿದಮ (1903-1981) 
ಲ) ಛಿ ಆಅ 


ಇವರು ಇಂದಿನ ಹಾವೇರಿ ಜಿಲ್ಲೆಯ ದುಂಡಸೀ ಗ್ರಾಮದ ಸ ಸಿ೦ಪ್ರ ಪ್ರದಾಯಸ್ಸ 

ಕುಟುಂಬದಲ್ಲಿ 1903 ರಲ್ಲಿ ಜನಿಸಿದರು. ತಂದೆ " ಕೊಟ್ಟೆಗೆ ಬ ಓಸಟಪ್ಪ'. ಇವರು ವೃತ್ತಿಯಲ್ಲಿ 
ವ್ಯಾಪಾರಸ್ಯರಾದರೂ ಸಾತಂತ್ರ ಚಳವಳಿಯ ಬಗೆಗೆ ಉತ್ಸಾಹವನ್ನು 5 ಹೊಂದಿದ್ದರು. ತಂದೆ 

ದ್ರಮನವರಿಗೆ ಅಂದಿನ”ದಿನಚತ್ರಿಕೆಗಳನು ಮತು ನಿಯತಕಾಲಿಕೆಗಳನ್ನು " 
ಡುತ ರಿಂದ ರಾಷ್ಟ್ರೀಯವಾದಿ ವಿಚಾರಧಾರೆಗಳನ್ನು ಓದಿ ತೆಳಿಯುತ್ತಿದ್ದರು. 
ಸಾತಂತ್ರ್ಯ ಹೋರಾಟಗಾರರಾದ ಬಳ್ಳಾರಿ ಮುರುಗಪ್ಪರವರನು ವಿವಾಹವಾಗಿದ್ದೂ ಕೂಡ 
ಇದರು ತಂತ್ರ ಹೋರಾಟದಲ್ಲಿ ಪೂರ್ಣ ಪ್ರಮಾಣಿದಲ್ಲಿ ತೊಡಗಿಸಿಕೊಳ್ಳಲು' 
ಗಾ 000d ದಶಕದಲ್ಲಿ ಹಳೆ ಮೈಸೂರು ಸಂಸ್ಥಾನದಲ್ಲಿ ಸೌತಂತ್ರ 
ಹೋರಾಟವು ತೀವ್ರಗತಿಯಲ್ಲಿ ನಡೆಯುತಿತ್ತು. ಆಗೆ ಎಸ್‌ ನಿಜೆಲಿಂಗಪ್ಪ, ಓ. ಸ ಸಿದ್ದಲಿಂಗಯ್ದ, 


ಸರ್ದಾರ್‌ ವೀರಣ್ಣ ಗೌಡ ಮುಂತಾದ ಸ್ವಾತಂತ್ರ ಹೋರಾಟಗಾರರು ಅಗ್ರಪಂಕ್ತಿಯಲ್ಲಿದ್ದರು. 
ಬಳ್ಳಾರಿ ಸಿದ್ಧಮ್ಮನವರು 1938 ರಲ್ಲಿ ನಡೆದೆ ಕಿವೆಪುರ ಕಾಂಗೆಸ್‌ ಅಧಿವೇಶನದಲ್ಲಿ 
ಭಾಗವಹಿಸಿದ್ದರು. ದಿನಾಂಕ 13-04-1938 ರಂದು ಧಜಾರೋಹಣ ಮಾಡಿ 
ದಸ್ತಗಿರಿಯಾದರು. ಒಂದು ತಿಂಗಳ ಕಾಲ ಕಾರಾಗೃ ಪ ಶಿಕ್ಷೆಯನ್ನು ಅನುಭವಿಸಿದರು. 
ಸಂಸಾನದ ಲಿ ಧಜಾರೋಹಣ ಕಾರ್ಯಕ್ರಮ ನೇರವೇರೆಸಿದ ಪ್ರ ಹೆಥಮ ಮಹಿಳೆ ಎಂಬ 
ಹೆಗಳೌೌಗೆ ಪಾತ್ರರಾದರು. ಸಂಸ್ಥಾನದ ೩ ಪತ್ರಿಕೆಗಳು ಸಿದ್ದಮನವರ ಸಾತಂತ್ರ ಹೋರಾಟದ 
ಬಗೆಗಿನ ಬದ್ಧತೆಯನ್ನು ಮಚ್ಚಿಪ್ರರಂಸಿದವು. ಕಾರಾಗೃಹದಿಂದ ಬಿಡುಗಡೆಯಾದ ನಂತರ 
ಸಿದ್ದಮುನವರು ಪ ಪೂರ್ಡಿಪ್ರ ಪಮೌಣದ ಲಿಸ ಸಾತಂತ್ರ ಹೋರಾಟದಲ್ಲಿ ಲಿ ಮುಂದುವರೆದರು. 
ನಂತರ 1939 ರಲ್ಲಿ ಚಿತ್ರದುರ್ಗ ಅರಣ್ಯ ಸೌಗೆಹದಲ್ಲಿ ಭಾಗವಹಿಸಿದರು. ದಾವಣಗೆರೆ 
ತಾಲೂಕಿನ ಅನಗೋಡು ಮತ್ತು ಮೌಯ ೂಂಡ 'ಅರಣಪ ಪ್ರದೇಶಗಳಲ್ಲಿ ಈಚಲು 
ಮರಗಳನು ಕಡಿಯುವ ಚಳುವಳಿಯಲ್ಲಿ ಭಾಗವಹಿಸಿ ದೆನಾಂಕ 29-9-1939 ರಿಂದ 8-9- 
1940 ರವೆರೆಗೆ ಜೈಲು ಶಿಕ್ಷೆಯನ್ನು ಅನುಭವಿಸಿದರು. ನಂತರ 1942 ರ ಕ್ವಿಟ್‌ ಇಂಡಿಯಾ 
ಚಳುವಳಿಯಲ್ಲಿ ಭಾಗವಹಿಸಿದರೆ. ಭಾರತಕ್ಕೆ ಸಾತಂತ್ರಬಂದರೂ ಮೈಸೊರು ಸಂಸ್ಥಾನ 
ಭಾರತ ಒಕ್ಕೂಟಕ್ಕೆ ಸೇರಿಸುವ ತೀರ್ಮಾನ ಪಕಟೆಸದೆ ಇದ್ದುದ್ದರಿಂದ 1947 ರಲ್ಲಿ ಅರಮನೆ 
ಸಿತ್ಸಾಗಹ ಅಥವಾ "ಮಸೂರು ಚಲೋ ಸತ್ಲಾಗಹ ಪ್ರಾರಂಭವಾಯಿತು. ಈ ಚಳುವಳಿಯಲ್ಲಿ 
ಬಳ್ಳ ಸಿದ್ದಮ ಭಾಗವಹಿಸಿದ್ದರು. ಈ ಹೋರಾಟದ ನಂತರ ಮೈಸೂರು ರಾಜ್ಯವು ಭಾರತದ 
ಒಕ್ಕೂಟದಲ್ಲಿ: ಜೀರ್ಪಡೆಯಾಯಿತು. ಇದರೊಂದಿಗೆ ಅಕ್ಟೋಬರ್‌ 1947 ರಲಿ” 

ಹೊಸ; ಸರ್ಕಾರವು ಕೆ.ಸಿ. ರೆಡ್ಡಿ ಯವರ ನೇತ್ರತದಲ್ಲಿ ಅಸ್ಲಿತ್ತಕ್ಕೆ ಬೆಂದಿತು. ಸ್ವಾತಂತ್ರ್ಯ pnd 
ದಾವಣಗೆರೆ ತಾಲ್ಲೂಕಿನ ಶಾಸಕರಾಗಿ ಸಷ ಸಲ್ಲಿಸಿದರೆ? ಗ್ರಾಮೀಣ ಬಡೆಮ%ಳಿ 
ಆರೋಗ್ಗವನ್ನು ಕಾಪಾಡಲು ಮಾತೃ ಮಂದಿರವನು ಸಾಪಿ ಶಿ ಅವರಿಗೆ ಹೊಸ ಹಾಂ 
ಇವರ ಈಸೆಕ ಸೇವಾ ಕಾರ್ಯಕೆ ರಾಜ "ಸರ್ಕಾರ ತಾಮ್ರುಪತ್ರೆವನು ನೀಡಿ ಗೌರವಿಸಿದೆ. ಹೀಗೆ 
ಬಳ್ಳಾರಿ ಸಿದ್ದಮ್ಮನವರು ಮೈಸೂರಿನ ಸಾತಂತ್ರ ಹೋರಾಟದೆಲ್ಲಿ ಸಕ್ರಿಯವಾಗಿ ಭಾಗವಹಿಸಿ 
ಮಹಿಳೆಯರೆ'ಗೌರವವನ್ನ೨ ಹೆಚ್ಚಿಸಿದ್ದಾರೆ... * 


ಕಮಲಾದೇವಿ ಚಟ್ಟೋಪಾಧ್ಯಾಯ (1903 - 1988) 





ಕಮಲಾದೇವಿ ಕ ಸ 1 ಅವರು 1903 ಏಪ್ರಿಲ್‌ 3 ರಂದು ಮಂಗಳೂರಿನ 
ಶ್ರೀಮಂತ ಕುಟುಂಬ ಒಂದರಲ್ಲಿ ಜನಿಸಿ $ದರು. ತಂದೆ ಧಾರೇಶ್ವರ ಅನಂತರಾಯರು, ತಾಯಿ 
ಗಿರಿಜಾಬಾಯಿ. ಬ್ರಿಟೀಷ್‌ ವಸಾಹತುಶಾಹಿ ವವಸೆಯಲ್ಲಿ ಉನತ ಅಧಿಕಾರಿಯಾಗಿದ್ದರು. 
ಕಮಲಾದೇವಿಯವರು ಕಾಥೋಲಿಕ್‌ ಕಾನೆರಿಟ್‌ ಮತು ಸೇರಿಟ್‌ ಮೇರಿಸ್‌ ಶಾಲೆಯಲ್ಲಿ 
ಶಿಕ್ಷಣವನು ಪಡೆದರು. ಇವರಿಗೆ 14 ನೇ ವಯೆಸಿನಲ್ಲಿ ನಿ ವಿವಾಹವಾಯಿತು ಮತು ಸ ಸ್ಪಲ್ಪ 
ಕಾಲದಲೇ ವಿಧವೆಯಾದರು. ನೌಕರಿಯಲ್ಲಿದ 3ಂದೆಯವರಿಗೆ ಮದ್ರಾಸಿಗೆ ವಗನೆನೌದಾಗ 
ಮದ್ರಾಸಿನಲ್ಲಿ ಶಿಕ್ಷಣವನು ಮುಂದುವರೆಸಿದರು. ಮುಂದೆ ಇಂಗ್ಲಿಷರ ಪ್ರಸಿದ್ದ ಲಂಡನ್‌ ಸ್ಕೂಲ್‌ 
ಆಫ್‌ ಎಕನಾಮಿಕ್ಸ್‌ ನಲ್ಲಿ ಪದವಿಯನ್ನು ಪಡೆದು ಭಾರತಕ್ಕೆ ಹಿಂದುರುಗಿ ಸಮಾಜ 
ಸುಧಾರಣೆಯಲ್ಲೆ' ತೊಡಗಿದರು. ಈ" ಸಂದರ್ಭದಲ್ಲೆ ಕವಿ, ಸಾಹಿತಿ, ರಂಗಕರ್ಮಿಯಾದ 
ಹರೀಂದ್ರನಾಥ ಚಟೋಪಾದಾಯರ ಪರಿಚಯವಾಯಿತು. ನಂತರ ಅವರೊಂದಿಗೆ 
ಮರುವಿವಾಹವಾಗಿ ಲೇವಿ ಚಟ್ಟೋಪಾಧ್ಯಾಯರಾದರು. 


ಕಮಲಾದೇವಿಯವರು ರಾಷ್ಟ್ರರಾಜಕಾರಣದಲ್ಲಿ ಗುರುತಿಸಿಕೊಂಡ ಕರ್ನಾಟಕದ 
ಬಹುಮುಖ ಪ್ರತಿಭೆಯ ಮಹಿಳೆ. ಇವರು ಗಾಂಧೀಜಿ ಮತ್ತು ಸರೋಜಿನಿ ಅ 
ಪ್ರಭಾವಿತರಾಗ' ಅಸಹಕಾರ ಚಳುಚಳಿಯಲ್ಲಿ ಭಾಗವಕ ಹಿಸಿದೆರು. ಕರ್ನಾಟಕ 
ಸಂಚರಿಸಿ ಯುವಜನತೆಯನು ಸಾತಂತ್ರ ಹೋರಾಟದಲ್ಲಿ ಭಾಗವಹಿಸಲು ೯ ಶಿಸಿದರು. 
1929 ರಲ್ಲಿ ಅಲಹಾಬಾದ್‌ ನೆಗರದೆ ಲರ ರಾಷ್ಟ್ರ a ಹಿಡಿದು ಘೋಷ ಣೆಗಳನ್ನು 
ಕೂಗುತಾ ಮೆರವಣಿಗೆ ಹೊರಟು ಬ್ರಿಟೀಷೆ ದೆಬಾಳೆಕೆಯನು ಖಂಡಿಸಿದರು. ಲಹೋರ್‌ 
ಕಾಂಗ್ರೆಸ್‌ ಅಧಿವೇಶನದ ನಿರ್ಣಯದಂತೆ ಗಾಂಧೀಜಿಯವರು 12 ಮಾರ್ಚ್‌ 1930 ರಂದು 
ತಮ್ಮ 78 ಅನುಯಾಯಿಗಳೊಂದಿಗೆ ಸಬರಮತಿ ಆಶ್ರಮದಿಂದ ಉಪ್ಪಿನ ಸತ್ಯಾಗ್ರಹವನ್ನು 
ಪ್ರಾರಂಭಿಸಿದರು. ಮೇ 5 ರಂದು ದಂಡಿಯನ್ನು ತಲುಪಿ ಮೇ 6 ರಂದು ಉಪನು 
ತಯಾರಿಸುವುದರ ಮೂಲಕ ಬ್ರಿಟಿಷರ ಉಪ್ಪಿನ ಕಾನೂನುಗಳನ್ನು ವಿರೋಔಿಸೆದರು. ಈ 
ಸಂದರ್ಭದಲ್ಲಿ ದೇಶದ ಜನತೆ ಉಪ್ಪಿನ ಸತ್ಯಾಗ್ರಹದಲ್ಲಿ ಲಿ ಪಾಲೊಳಲು ಕರೆ ನೀಡಿದರು. 
ಕಮಲಾದೇವಿಯವರು ಗಾಂಧೀಜೆಯವರೆನ್ನು ಭೇಟಿಮಾಡಿ"ಮಹಿಳೆಯರು ಉಪ್ಪಿನ 
ಸತ್ಯಾಗ್ರಹದಲ್ಲಿ ಭಾಗವಹಿಸಲು ಅನುಮತಿಯನ್ನು ಪಡೆದರು. ಕಮಲಾದೇವಿ ಮತ್ತು” 
ಅವ6ತೀಬಾಯಿ ಗೋಖಲೆಯವರು ಮೊದಲಿ ತಂಡದ ಮಹಿಳೆಯರಾಗಿ ಉಪ್ಪಿನ 
ಕಾನೂನು ಭಂಗ ಚಳುವಳಿಯಲ್ಲಿ ಭಾಗವಹಿಸಿದರು. 


“ಗಾಂಧೀ ಉಪ್ಪನ್ನು ಕೊಳಿ ಇದರ ಬೆಲೆ ಆರು ತಿಂಗಳ ಶಿಕ್ಷ” ಎಂದು ಹೇಳುತ್ತಾ 
ಉಪ್ಪನ್ನು ಮಾರಾಟಮಾಡಿ ದಸ್ತಗಿರಿಯಾಗಿ ಯರವಾಡ ಜೈಲಿನಲ್ಲಿ ಶಿಕ್ಷೆಯನ್ನು 
ಅನುಭವಿಸಿದರು. ಶಿಕ್ಷೆಯನ್ನು ಅನುಭವಿಸಿ ಜೈಲಿನಿಂದ ಬಿಡುಗಡೆ ಹೊಂದಿದೆ ನಂತರವು ಸಹ 
ಬಾಂಬೆಯ ಗಬಾಕಾಪುರದೆಲ್ಲಿ ಸದೇಶಿ ವಸುಗಳನು ಮಾರಾಟ ಮಾಡಿದರು. ರಾಷ್ಟ್ರ 
ಮಟ್ಟದಲ್ಲಿ ಕಾಂಗ್ರೆಸಿನ ಸೇವಾದಳೆದ ಮಹಿಳೆಯರೆ ತಂಡದ ಜವಾಬ್ದಾರಿಯನ್ನು 
ವಃ ಓಕೊಂಡು ದೇಶಾದ್ಯಂತ ಸಂಚರಿಸಿ ಮಹಿಳಾ ಸ್ವಯಂಸೇವಕರನ್ನು ಸ ಂಘಟಿಸಿದರು. 


ಬಾಂಬೆ ಮತ್ತು ಬೋರೀವಿಗಳಲ್ಲಿ ಮಹಿಳಾ ಸ್ವಯಂಸೇವಕ ತರಬೇತಿಯ ಶಿಬಿರಗಳನು 
ತೆರೆಯಲಾಯಿತು. ಸೇವಾದಳದ ಈ ಸಂಘಟತ ಚಟುವಟಿಕೆಗಳಿಂದಾಗಿ ಬ್ರಿಟೀಷ್‌ ಸರ್ಕಾರ 
ಸೇವಾದಳವನು ರದ್ದುಮಾಡಿ ಕಮಲಾದೇವಿಯವರನು ದಸಗಿರಿಮಾಡಿ ಆರ್ಥರ್‌ ರಸ್ತ 
ಜಿಲಿನಲ್ಲಿರಿಸಿತೆ. ಇಲ್ಲಿ ಮೀರಾಬೆಹನ್‌ ರವರ ಪರಿಚಯಿವಾಯಿತು. ನಂತರ ವೇಲೂರು 
ಚೆ ಲಿಗೆ ವರ್ಗಾಯಿಸಲಾಯಿತು. 


ಕಾಂಗ್ರೆಸ್‌ ಪಕ್ಷದಲ್ಲಿ ಅನೇಕ ಒಳಬ ಣಗಳಿದವು. ಸಡ್ಸತಿಕವಾಗಿ ಸಮಾಜವಾದದಿಂದ 
ಪ್ರಭಾವಗೊಂಡ ನೆಹರು. ರಾಮ ಮನೋಹರ್‌. ಲೋಹಿಯ, ಆಚಾರ್ಯ ನರೇಂದ್ರದೇವ 
ಮುಂತಾದವರು ಕಾಂಗ್ರೆಸ್‌ ಪಕ್ಷದಲ್ಲೆ "ಕಾಂಗ್ರೆಸ್‌ ಸೂಶಿಯಲಿಸ್‌ ಪಕ್ಷ' ಎಂಬ 
ಒಳಬಣವೊಂದನು ಸಾಪಿಸಿದರು. ಕಮಲಾದೇವಿ ಚಟೋಪಾಧಾಯರು 1934ರಲ್ಲಿ ಈ 
ಪಕ್ಷದ ಸದಸ್ಯತ್ತವನು ಪಡೆದರು. ಸಮಾಜವಾದ ತತ್ತಗಳಪ್ರಜಾರಕ್ಕಾಗ ಕರ್ನಾಟಕಕೆ ಬಂದು 
ಸರ್ವಜನ ಉದನ್ಯಾಸಗಳನ್ನು ನೀಡಿ ಜನರಲ್ಲಿ ಜಾಗೃತಿಯನ್ನು ಮೂಡಿಸಿದರು ಇದರಿಂದ 
ಅನೇಕ ತೊಂದರೆಗಳಿಗೂ ಬೆಳಗಾದರು. ಕಮಲಾದೇವಿಯಶೆರು ಸಾತಂತ್ರ 
ಹೋರಾಟಗಾರರಷ್ಟೇ ಅಲ್ಲದೇ ಸಮಾಜ ಸುಧಾರಕರು, ಸ್ತ್ರೀವಾದಿ ಚಿಕಿತಮೆ, ಸಾಹಿತಿ ಮತ್ತು 
ಚಲನಚಿತ್ರ ನಟರೂ "ಆಗಿದ್ದರು. ಇವರು ವಿವಿಧ ಕ್ಷೇತ್ರಗಳಲ್ಲಿ ಸಲ್ಲಿಸಿದ ಸೇವೆಗಾಗಿ 1955 ರಲಿ 
ಪದ್ಮಭೂಷಣ, 1962 ರಲ್ಲೆ ವತ್‌ಮುಲ್‌ ಪೌಂಡೇಶನ್‌ ಪ್ರಶಸ್ತಿ 1966 ರಲಿ ರಾಮನ್‌ 
ಮ್ಯ್‌ಗಸೇ ಇಂಟರ್‌ ನಾಶ ಷನಲ್‌ ಪ್ರಶಸ್ತಿ ಶಾಂತಿಭಾರತ ಡೌಟೇಕೊತ್ತಂ ಪ್ರಶಸ್ತಿ ಸಂಟ್ರಲ್‌ 
ಅಕಾಡೆಮಿ ಪ್ರಶಸ್ತಿ ಮತ್ತ 1987 ರಲ್ಲ ಪದ್ಮವಿಭೂಷಣ ಪ್ರಶಸ್ತಿ ಗೌರವ ಲಬಿನಿವೆ. ಇಂತಹ 
ಬಹುಮುಖ ನ ಪ್ರತಿಭೆಯೆವರಾಗಿದ್ದ ಕಮಲಾದೇವಿ ಚಟ್ಟೋಪಾಧ್ಯಾಯರವರು ಕರ್ನಾಟಕದ 
ಹೆಮ್ಮೆ ಇವರು 1988 ರಲ್ಲಿ ತೀರಿಕೊಂಡರು. 


ಯಶೋಧರಮ್ಮ ದಾಸಪ್ಪ (1905 - 1980) 


ಯಶೋಧರಮ್ಮನವರು ದಿನಾಂಕ 28-5-1905 ರಲ್ಲಿ ಬೆಂಗಳೂರಿನಲ್ಲಿ ಜನಿಸಿದರು. 

ತಂದೆ ರಾಮಯ, ತಾಯಿ ರೇವಮ್ಮ. ತಂದೆಯವರು ಸುಧಾರಣಾ ಮನೋಬಾವ 
ವಕಿತದವರಾಗೆರು. ಬೆಂಗಳೂರಿನಲ್ಲಿ ಆರಂಭಿಕ ಶಿಕ್ಷಣವನ್ನು ಮುಗಿಸಿ ನಂತರ ಮದ್ರಾಸ್‌ನ 

ಮೇರಿ ಕಾಲೇಜಿಗೆ ಪ್ರವೇಶ ಪಡೆದು ಇಂಟರ್‌ "ಮೀಔೆಯೇಟ್‌ ಶಿಕ್ಷಣ ಮುಗಿಸಿದರು. 
ಸ ಗಳಿಗೆ ವಾಪಸಾಧ ನ ನಂತರ ರಾವ್‌ ಸಾಹೇಬ್‌ ಚೆನಯನವರ ಮೂರನೇ ಪುತ್ರ 

ದಾಸಪ್ಪನವರೊಂದಿಗೆ 926 ರಲ್ಲಿ ವಿವಾಹವಾಗಿ ವ್ಸ ವಾಔಕ್‌ಜೀವನಕೆ ಕಾಲಿಟರು. ದಾಸಪ್ಪ 
ಮತ್ತ'ಯಶೋಧರಮ್ಮ ದಾಸಪ್ಪ ಅವರು ಸಮಾಜ ಸೇವಕರು. ಗಾಂಧೀಜಿಯವರ 
ಪ್ರಭಾವಕ್ಕೊಳಗಾಗಿ ರಾಷ್ಟ್ರೀಯ್‌ ಕಾಂಗ್ರೆಸ್‌ನ ಸಕ್ರಿಯ ಕಾರ್ಯಕರ್ತರಾದರು. 
ವಾರ್ದಸೇವಾಗ್ರಾಮದಲೆ ಕೆಲಕಾಲ ಸೇವೆಸಲ್ಲಿಸಿ: ದ ೦ಪತಿಗಳೆಬರು ವಾಪಸಾದರು. ಮೈ ಸೂರು 
ಸಂಸ್ಥಾನದ ಸಾತಂತ ಚಳುವಳಿಯಲ್ಲಿ ನಿರಂತರವಾಗಿ ತೊಡಗಿಕೊಂಡು ಸಾತಂತ್ರ್ಯ ನರತರ 
ಮೈಸೊರು 'ಭೌರತೆ ಒಕ್ಕೂಟಕ್ಕೆ ಸೇರಿದ್ದಕ್ಕೆ ಸಾಕ್ಷಿಪ್ರಜ್ಞೆಯಾದರು. 


ಮೈಸೂರು ನ್ನಾಯವಿಧೇಯಕ ಸಭೆಗೆ ನಡೆದ ಚುನಾವಣೆಯಲ್ಲಿ ತಮ್ಮ ಪತಿ ಎಚ್‌. ಸಿ 
ದಾಸಪನವೆರು ಪ್ರಜಾ ಸಂಯುಕ್ತ ಪಕ್ಷದ ಅಭರ್ಥಿಯಾದರೂ ಯಶೋಧರದ್ದುರವರು 
ಸನ ಸದಸರಾಗಿ ಉಳಿದರು. ನಮಾಜೆ ಸೇವಕಿಯಾಗಿ ತೊಡಗಿಸಿಕೊ 
ರಾ ಸದಾ ಸ್ವಾತಂತ್ರ್ಯ ಹೋರಾಟದ ಭಾಗವಾಗಿದ್ದ 1938 ರ ಶಿವಪುರ 
ಧಜಸತ್ನಾಗಹದಲ್ಲಿ ಭಾಗವಿದೆ. 1942 ರ ಕಿಟ್‌ ಇಂಡಿಯಾ ಚಳುಚಳಿಯಲ್ಲಿ 
ಕುಶೋಧರಮ ದಾಸಪರವರ ಮನೆ ಸ್ವಾತಂತ್ರ ನೋರಾಟಕೆ ಪೂರಕವಾದ ಭೂಗತ 
ಚಟುವಟಿಕೆಗಳ ಕೇಂದ್ರವಾಗಿತ್ತು. ಚಳುವಳಿ ಕುರಿತ ಲೇಖನಗಳನ್ನು ಗುಟ್ಟಾಗಿ ಮುದ್ರಿಸಿ 
"ಜಾಲೆ' ಪತ್ರಿಕೆಯಲ್ಲಿ ಪ್ರಕಟಿಸಿದರು. 


ಮೈಸೂರು ಸಂಸ್ತಾನದಲ್ಲಿಪ ಪ್ರಜಾ ಸರ್ಕಾರ ಸ್ಥಾಪನೆಗಾಗಿ 1947 ರಲ್ಲಿ ನಡೆದ ಮೈಸೂರು 
ಚಲೋ ಜೆಳುವಳಿಯಲ್ಲ” 'ಯಶೋಧರಮ್ಮ ದಾಸಪ್ಪನವರು ಜನರನ್ನು ಸಂಘಟಿಸುವಿ 
ನೆರವಾದರು. ಮೈಸೂರು ಅರಮನೆಯ ಮುಂದೆ “ಇರತಾಳ ಮುಷರಗಳು ನಡೆದವು. ಈ 
ಚಳುವಳಿಯ ತೀವತೆಯನು ಮನಗಂಡ ಮಹಾರಾಜರು ಅದಿಕಾರಿವನು ಜನತೆಗೆ 
ಹಸ್ತಾಂತರಿಸಿದರು. ಸಾತಂತ್ರೆ ಸಂಸ್ಥಾನದ ಲಿ ಶಾಸಕರಾಗಿ, ಲೋಕಸಭಾ ಸದಸ ರಾಗಿ, ಎಸ್‌. 
ನಿಜಲಿಂಗಪ್ಪನವರ ಮೆಂತ್ರಿಮಂಡಶಿದಲ್ಲಿಸಮಾಜಕಲಾಣ ಸಚಿವರಾಗಿ ಅನುಪಮ ಸೇವೆ 
ಸಲ್ಲಿಸಿದ ಈ ಬಹುಮುಖ ಪ್ರತಿಭೆ ವಕ್ತಿತದ ಯಶೋಥರಮ್ಮ ದಾಸಪ್ಪನವರು ಕ್ಯಾನ್ಸರ್‌ 
ಕಾಯಿಲೆಯಿಂದ 1980 ರಲ್ಲಿ ತೀರಿಕೊಂಡರು. 


ಉಮಾಬಾಯಿ ಕುಂದಾಪುರ (1892 - 1992) 





ಉಮಾಬಾಯಿ ಕುಂದಾಪುರರವರು ಕರ್ನಾಟಕದ ದಕ್ಷಿಣ ಕನ್ನಡ ಜಿಲ್ಲೆಯ 
ಕುಂದಾಪುರದಲ್ಲಿ 1892 ರಲ್ಲಿ ಜನಿಸಿದರು. ತಂದೆ ಗೊಲಿಕೆರೆ ಕ್ಷ ಸರಾಯಿ, ತಾಯಿ 
ತುಂಗಾಬಾಯಿ. ತಮ 13 ನೇ ವಯಸಿನಲ್ಲಿ ಸ್ವಾತಂತ್ರ ಹೋರೌಟದ ಲಿ ಗುರುತಿಸಿಕೊಂಡಿದ್ದ 
ಸಂಜೀವ್‌ ರಾವ್‌ ರಷೆರನು ವಿವಾಹವಾದರು. ಪೆತಿಯೆ ಪ್ರೋತಾಹದಿಂದ 1921 ರ ನಂತರ 
ಸಾತಂತ್ರ ಹೋರಾಟದಲ್ಲಿ ಭಾಗವಹಿಸಿದರು. ಖಾದಿ ದಾರಿಗಳಾಗೆ'ಕಾಂಗ್ರೆಸ್‌ ಚಟುವಟಿಕೆಗಳ 


ಪ್ರಭಾರ ಕಾರ್ಯವನ್ನು ಕೈಗೊಂಡರು. ದುರದೃಷ್ಟವಶಾತ್‌ 1923 ರಲ್ಲಿ ಪತಿಯನ್ನು 
ಕಳೆದುಕೊಂಡ ನಂತರ ಹುಬ್ಬಳ್ಳಿಯಲ್ಲಿ ನೆಲೆಸಿದರು. ಇವರು ತಿಲಕ್‌ ಗಾಂಧೀ ಮತ್ತು 
ಹರ್ಡೇಕರ್‌ ರವರ ರಾಷ್ಟ್ರೀಯತೆಯ' ಆಲೋಚನೆಗಳಿಂದ ಪ್ರಭಾವಿತರಾಗಿ ಮರಾಠಿ 
ಭಾಷೆಯಲ್ಲಿ "ಸ ಸ್ಪದೇಶಿ ವ್ರತ' ಎಂಬ ನಾಟಕವನು ರಚಿಸಿ ಸ್ವದೇಶಿ ತತದ ಮಹತ್ವವನ್ನು 
ಸಾರಿದರು. ಮೌಂಬ್ಲೆಯಲ್ಲಿ ಸಾರಸ್ತತ ಸಾಹಿತಿ ಸಮಾಜ'ಮತ್ತು ಚೆಗಿನೀಮಕಡಳೆ ಹಾಗೂ 
ತಿಲಕ್‌ ಶಾಲೆಯ ಜವಾಬ್ದಾರಿಯನು ವಹಿಸಿಕೊಂಡರು. ಇವುಸ್ತೀಯರಲ್ಲಿ ಸದೇಶಿ, ಖಾದಿ 
ಪ್ರಚಾರ, ರಾಷ್ಟ್ರೀಯ ಶಿಕ್ಷಣಿದ ಬಗೆ'ಜಾಗೃತಿ ಮೂಡಿಸಿದವು. ತಿಲಕರ ಕಾಲದೆಲ್ಲಿ ಸಾತಂತ್ರ 
ಹೋರಾಟದ ಭಾಗವಹಿಸಿದವರು ಗಾಂಧೀಜಿಯವರ ನೇತೃತ್ತದ ಹೋರಾಟದೊ 
ಭಾಗವಹಿಸಿದ್ದರು. 1923 ರಲ್ಲಿ ಎನ್‌. ಎಸ್‌. ಹರ್ಡೇಕರ್‌ ರವರ” ಸಾಪಿಸಿದ ಸೇವಾದಳದ 
ಮಹಿಳಾ ಗುಂಪಿನ ನಾಯಕತ್ವವನ್ನು ವಹಿಸಿಕೊಂಡು 1924 ರ ಬೆಳೆಗಾವಿ ಕಾಂಗ್ರೆಸ್‌ 
ಅಧಿವೇಶನದಲ್ಲಿ ಪ್ರಮುಖ ಪೌತ್ರವೆಹಿಸಿದರು. ಉಪ್ಪಿನ ಸತ್ಯಾಗ್ರಹದಲ್ಲಿ ಭಾಗವಹಿಸಿದ್ದರು. 
ಇದರಿಂದ ನಾಲು ತಿಂಗಳ ಕಾಲ ಹಿಂಡಲಗ ಮತ್ತು "ಯರವೌಡ ಜೈಲುಗಳಲ್ಲಿ 
ಬಂಧನದಲ್ಲಿದ್ದರು. ಜೈಲಿನಿಂದ ಬಿಡುಗಡೆ ಹೊಂದಿದ ನಂತರ ಅಂಕೋಲ, "ಶಿರಸಿ, ಸಿದ್ದಾಪುರ 
ಮುಂತಾದ ಕಡೆ ನಡೆದ ಸತ್ಯಾಗ್ರಹಗಳಲ್ಲಿ ಭಾಗವಹಿಸಿ ಶಿಕ್ಷೆ ಅನುಭವಿಸಿದರು. ಉಮಾಬಾಯಿ 
ಕುಂದಾಪುರರವರು ಅನೇಕ"೪ರಾಶ್ರಿತ ಮಹಿಳೆಯವರಿಗೆ ಆಶ್ರಯದಾತರಾದರು. 
ಅನಾರೋಗ್ಗದ ಕಾರಣದಿಂದ 1942 ರ ಕ್ಲಿಟ್‌ ಇಂಡಿಯಾ ಚಳುವಳಿಯಲ್ಲಿ 
ಭಾಗವಹಿಸಔದ್ದರೂ ಈ ಚಳುವಳಿಯಲ್ಲೆ ಭಾಗವಹಿಸಿದ ಭೂಗತ ಕಾರ್ಯಕರ್ತರಿಗೆ 

ಆಶ್ರ ಯ ನೀಡುವ ಮೂಲಕ ಚಳುವಳಿಯನ್ನು ಬೆಂಬಲಿಸಿದರು. ಗಾಂಧೀಜಿಯವರ 
ಸಲಹೆಯಂತೆ ಕಸ್ತೂರ ಬಾ ನಿಧಿಯ ಜವಾಬೌರಿಯನು ವಹಿಸಿಕೊಂಡು ಸಮಾಜ 
ಸುಧಾರಣೆ ಕೆಲಸವನ್ನು ಮುಂದುವರಿಸಿದರು. ಇಂತಹೆ'ನಿಸಾರ್ಥ ವ್ಯಕ್ತಿತ್ವವುಳ್ಳ ಭಾರತ ಸ್ವಾತಂತ್ರ 
ಹೋರಾಟಕ್ಕೆ ತಮ್ಮನ್ನು ಇಡಿಯಾಗಿ ಸಮರ್ಪಿಸಿಕೊಂಡ ಉಮಾಚೌಯಿ ಕುಂದಾಪುರೆವರು 
1992 ರಲ್ಲಿ ಮೆರಣಓ"ಹೊಂದಿದರು. 


ಅಭ್ಯಾಸಗಳು 
1. ಕೆಳಗಿನ ವಾಕ್ಯಗಳಲ್ಲಿ ಖಾಲಿ ಬಿಟ್ಟ ಸ್ಥಳಗಳನ್ನು ಭರ್ತಿಮಾಡಿ. 


. ರಾಣಿ ಅಬ್ಬಕ್ಕನ vf aa hk ಷ್ಟ ಆಚರಿಸುತ್ತಾರೆ. 
ತ ಬಳ್ಳಾರಿ | ರಲಿ ಜನಿಸಿದರು. 

. 1938 ರಲ್ಲೆ ರ್ಜ ದಲ್ಲಿ ಭಾಗವಹಿಸಿದರು. 
ಯಶೋಧರಮ್ಮನವರು * ಸಚಿವರಾಗಿದ್ದರು. 

| ಸ್ಪದೇಶಿ ವ್ರತ ನಾಟಕ ರಚಿಸಿದವರು 





ಎ 


11. ಕೆಳಗಿನ ಪ್ರಶ್ನೆಗಳಿಗೆ ಗುಂಪುಗಳಲ್ಲಿ ಚರ್ಚಿಸಿ. ಉತ್ತರಿಸಿ. 


1. ಉಳ್ಳಾಲದ ರಕ್ಷಣೆಯಲ್ಲಿ ಪೋರ್ಚುಗೀಸರ ವಿರುದ್ಧ ರಾಣಿ ಅಬ್ಬಕ್ಕ ದೇವಿಯ 
ಹೋರಾಟವನ್ನು ವಿವರಿಸಿ. 

2. "ಬಹುಮುಖ 'ಪ್ರತಿಭೆಯವರಾಗಿದ್ದ ಕಮಲಾದೇವಿ ಚಟೋಪಾಧ್ಯಾಯರವರು 
ಕರ್ನಾಟಕದ ಹೆ ಲ ಸಮರ್ಥಿಸಿ. 

3. ಸ್ವಾತಂತ್ರ ಹೋರಾಟದಲ್ಲಿ ಉಮಾದೇವಿ ಕುಂದಾಪುರರವರು ನೀಡಿದ 
ಕೊಡುಗೆಗಳನ್ನು ಪಟ್ಟೆ ಮಾಡಿ. 


111. ಚಟುವಟಿಕೆಗಳು 


1. ಸಾತಂತ್ರಹೋರಾಟದಲ್ಲಿ ಪ್ರಮುಖ ಪಾತ್ರ ವಹಿಸಿದ ಮಹಿಳೆಯರ ಜೀವನ 
ಚನೆತ್ರಗನು ಓದಿ. 

2. ಸ್ವಾತಂತ್ರ್ಯಾನಂತರ ಕರ್ನಾಟಕದ ಅಭಿವೃದ್ಧಿಯಲ್ಲಿ ಮಹಿಳೆಯರ ಪಾತ್ರ ಕುರಿತು 
ಭಾಷಣ ಸ್ಪರ್ಧೆ ಏರ್ಪಡಿಸಿ. 


ಪಾಠ- 17: ಕರ್ನಾಟಕ ಏಕೀಕರಣ ಮತು ಗಡಿ ವಿವಾದಗಳು 


ಪಾಠದ ಪರಿಚಯ 


ಕನ್ನಡ ನಾಡಿಗೆ ಸುಮಾರು ಎರಡು ಸಾವಿರ ವರ್ಷಗಳಿಗೂ ಹೆಚ್ಚಿನ ಚರಿತ್ರೆಯಿದೆ. 
ಕನ್ನಡಿಗರ ಚಾರಿತ್ರಿಕವಾಗಿ ಬೇರೆ ಬೇರೆ ರಾಜಕೀಯ ವ್ಯವಸ್ಥೆಗಳಲ್ಲಿ ಬದುಕಿದವರು. 
ವಿಟಿಯನಗರ ಸಾಮ್ರಾಜ್ಯದ ಪತನದ ನಂತರ ಕನ್ನಡ ಭೊಷಿಕ ಪ್ರದೇಶಗಳು ಮರಾಠ 
ಪೇಶೆಗಳು, ಪಾಳೆಯಗಸೆರರು, ಇಂಗ್ಲಿಷರು, ಸುಲಾನರು, ನವಾಬರು ಮುಂತಾದವರ 
ಆಳಿಕೆಯಲ್ಲಿ ಇಪ್ಪತ್ತು ಆಡಳಿತ ಘಟಕಗಳಲ್ಲಿ ಹಂಡಿಹೋಗಿದ್ದವು. ಇದರಿಂದ ಕನ್ನಡಿಗರು ಕನ್ನಡ 
ನೆಲೆದ ಲಿಯೇ ನರಕೀಯತೆಯ ಭಾವನೆಯನು ಅನುಭವಿಸುತ್ತಿದ್ದರು. ಕರ್ನಾಟಕ 
ಏಕೀಕರಣ ಚಳವಳಿಯ ವಿವಿಧ ಹಂತಗಳನ್ನು ಪರಿಚಯಿಸಲಾಗಿದೆ. ಪ್ರಸ್ತುತ ಚಾಲ್ತಿಯಲ್ಲಿರುವ 
ಗಡಿ ವಿವಾದಗಳನ್ನು ಕೂಡ ತಿಳಿಸಲಾಗಿದೆ.” 


ey 8% 


1. ಕರ್ನಾಟಕ ಏಕೀಕರಣದ ಹಿನ್ನೆಲೆ ಹಾಗೂ ಚಳವಳಿಯ ಪ್ರಮುಖ ಹಂತಗಳನ್ನು 
ಅರಿಯುವುದು. 


2. ಏಕೀಕರಣ ಚಳುವಳಯನ್ನು ರೂಪಿಸಿದ ಮಹನೀಯರ ಬಗ್ಗೆ ತಿಳಿಯುವುದು. 


3. 1956 ರ ನಂತರ ಹುಟಿಕೊಂಡ ಗಡಿ ವಿವಾದ ಗಳನ್ನು ಅಥ £೯ಸಿಕೊಂಡು 
ಪರಿಹಾರವನ್ನು ಸೂಚಿಸುವುದು. 


1. ಕರ್ನಾಟಕ ಏಕೀಕರಣದ ಚಾರಿತ್ರಿಕ ಹಿನ್ನೆಲೆ 


"ಕವಿರಾಜಮಾರ್ಗ' ಕೃತಿಯಲ್ಲಿ ಕನಡ ನಾಡು ಕಾವೇರಿಯಿಂದ 
ಗೋದಾವರಿಯವರೆಗೆ ಇತು ಎಂದು ವರ್ಣಿಸಲಾಗಿದೆ. ಅನೇಕ ಕನ್ನಡ ಅರಸುಮನೆತನಗಳು 
ಈ ಭಾಗವನ್ನು ಆಳೆದವು. ಆದರೆ ವಿಜಯನಗರ ಸ ಸಾಮ್ರಾಜ್ಯದ ಪತೆಸಾನಂತರ ಕನ್ನಡ 
ಪ್ರ ಪದೇಶಗಳು ರಾಜಕೀಯ ಸಿತಂತರಗಳಿಗೆ ಒಳಗಾದವು. ರಾಜಕೀಯವಾಗಿ ಮೆಕಿಲುಗ್ಗೆ 
ಸಾಧಿಸಿದ ಶಕ್ತಿಗಳು ಕನಡ ಮತು ಕನ್ನಡಿಗರನ್ನು ಗೌಣವಾಗಿಸಿದವು. ಟಿಪುವಿನ ಮರಣದ 
ನಂತರ ಬ್ರಿಟೆಷರು ಕನೆಡ ಭಾಷೆನಾಡುವ ಪ್ರೆದೇಶಗಳನ್ನು ಬೇರೆ ಬೇರೆ ಭಾಷಿಕ ಹಿನ್ನೆಲೆಯ 20 


ಆಡಳಿತಾತ್ಮಕ ಘಟಕಗಳಲ್ಲಿ ಹಂಚಿದರು. ಕನ್ನಡಿಗರು ಮರಾಠ, ನಿಜಾಮ ಮುಂತಾದವರ 
ಅಧೀನದ ಪರಕೀಯ "ಭಾವನೆಯಿಂದ ಬಿದುಕುವ ಅನಿವಾರ್ಯತೆ ಎದುರಾಯಿತು. 
ಇಂತಹ ಪ್ರತಿಕೂಲ ಸನ್ನಿವೇಶಗಳಿಂದ ಹೊರಬಂದ ಕನ್ನಡಿಗರುಒಂದು ರಾಜ್ಯವನ್ನು 
ಕಟ್ಟಿಕೊಂಡು, ಒಂದೇ'ಆಡಳಿತದಲ್ಲಿರಲು ಹೋರಾಟಗಳನ್ನು ನಡೆಸಿದರು. `ದೆನ್ನೇ ಏಕೀಕರಣ 
ಚಳೆವಳಿಯೆಂದು ಕರೆಯಲಾಗಿದೆ. 


ಏಕೀಕರಣದ ಆರಂಭಿಕ ಹಜ್ಜೆಯನ್ನು ಇಟ್ಟವರು ಮುಂಬೈ ಕರ್ನಾಟಕ ಭಾಗದ 
ಜನರು. ರಾ. ಹ. ದೇಶಪಾಂಡೆಯನರ ಅಧಕ್ಷತೆಯುಲ್ಲಿ 1890 ರಲಿ ಆರಂಭವಾದ "ಕರ್ನಾಟಕ 
ವಿದ್ಯಾವರ್ಧಕ ಸಂಘ' ಏಕೀಕರಣ ಕಲ್ಪನೆಗೆ ಸಂಸ್ಲಿಕ ರೂಪವನ್ನು ನೀಡಿತು. 


ಚಟುವಟಿಕೆ: ಮುಂಬೈ ಕರ್ನಾಟಕ ಪ ಪ್ರ ದೇಶದಲಿ ಕನಡ ಶಾಲೆಗಳನ್ನು ಆರಂಭಿಸಲು 
ಶ್ರಮಿಸಿದ "ಕನ್ನಡದ ಹುಲಿ' ಡೆಪ್ಪಟಿ ಚೆನ್ನಬಸಪ್ಪ ಪುನವರ ಬಗೆಗೆ ಮಾಹಿತಿಯನ್ನು ಸಂಗ್ರಹಿಸಿರಿ. 


ಕನ್ನಡ ಸಾಹಿತ್ಸ ಪರಿಷತ್ತು ಬೆಂಗಳೂರಿನಲ್ಲಿ 1915 ರಲ್ಲಿ ಸ್ಥಾಪಿತವಾಯಿತು. ಇದು ಕನ್ನಡ 
ಭಾಷೆ ಮೆತು ಸಾಹಿತ್ಸೆದ ಸರ್ವತೋಮುಖ ಬೆಳವಣಿಗೆ ಮತ್ತು ಕರ್ನಾಟಕ ಏಕೀಕರ ಣಕ್ಕೆ 
ಪ್ರೋತ್ಸಾಹ ಇವೇ ಮುಂತಾದ ಗುರಿಗಳನ್ನು ಹೂಂದಿತ್ತು. ಕರ್ನಾಟಕ ಏಕೀಕರಣ ಸಭಾವನ್ನು 
ಧಾರವಾಡದಲ್ಲಿ 1916 ರಲ್ಲಿ ಪ್ರಾರಂಭಿಸಲಾಯಿತು. ಈ ಸಂಘಟನೆಗಳು ಕರ್ನಾಟಕ 
ಏಕೀಕರಣ ಚಳವಳಿಯನ್ನು ಮುಂದುವರೆಸಿದವು. 1924 ರಲ್ಲಿ ನಡೆದ ಬೆಳಗಾವಿ ಕಾಂಗ್ರೆಸ್‌ 
ಅಧಿವೇಶನದಲ್ಲಿ ಹುಂಬಖಲಿಗೋಳ ನಾರಾಯಣರಾವ್‌ ಅವರು "ಉದಯವಾಗಲಿ ನಮ್ಮ 
ಚೆಲುವ ಕನಡನಾಡು' ಎಂಬ ಸಾಗತಗೀತೆಯನ್ನು ಹಾಡುವ ಮೂಲಕ ಏಕೀಕರಣ 
ಚಳುವಳಿಗೆ'ವಿದ್ದುತ್‌ ಸಂಚಲನವೆನು ತಂದುಕೊಟರು. ಈ ಸಮ್ಮೇಳನದ ಅಧಕ್ಷರಾಗಿದ್ದ 
ಮಹಾತ ಗಾಂದೀಜಿಯವರು ಏಕೇಕರಣಕ್ಕೆ ತಮ ಬೆಂಬಲವನ್ನು ನೀಡಿದರರೆ`ಏಿಕೀಕರಣ 
ಚಳವಳೆಯು ಸ ಸಾತಂತ್ರ ಚಳವಳಿಗೆ ಪೂರಕನಾಗೆಯೆ ಕೆಲಸ ಮಾಡಿತು. 


ಚಟುವಟಿಕೆ: ಏಕೀಕರ ಣಕ್ಕೆ ದುಡಿದ ಸಾಹಿತಿಗಳ ಹೆಸರನ್ನು ಪಟ್ಟಿಮಾಡಿ. ಬಿ. ಎಂ. ಶ್ರೀ 
ಅವರ ಬಗೆಗೆ ಹಚ್ಚಿನ ಮಾಹಿತಿಯನ್ನು ಸಂಗ್ರಕ ಸಿ. 


2. ಏಕೀಕರಣ ಚಳವಳಿಯಲ್ಲಿ ಪತ್ರಿಕೋದ್ಯಮ ಮತು ಸಾಹಿತ್ಯದ ಪಾತ್ರ 


ವಿಶ್ವಕರ್ನಾಟಕ, ನವಕರ್ನಾಟಕ, ವಾಗ್ಗೂಷಣ, ಜಯಕರ್ನಾಟಕ, ಸಂಯುಕ್ತ 
ಕರ್ನಾಟಕೆ ಮೊದಲಾದ ದಿನಪತ್ರಿಕೆಗಳು, ವಾರಪತ್ರಿಕೆಗಳು ಏಕೀಕರಣ ಚಳವಳಿಗೆ ಪ್ರೇರಣೆ 
ನೀಡಿದವು. ಈ ಪತ್ರಿಕೆಗಳು ವಿವಿಧ ಭಾಗಗಳಿಂದ ಪ್ರಕಟಗೊಳ್ಳುತ್ತಿದ್ದವು. ಇದರ ಜೊತೆಗೆ ಸಾಹಿತ್ಯ 
ಕೃತಿಗಳು ಏಕೀಕರಣಕ್ಕೆ ಸೂರ್ತಿ ತುಂಬಿದವು. 


ಕರ್ನಾಟಕದ ನಾಡುನುಡಿ ಸಂಸ್ಪತಿಗಳ ಸಂವರ್ಧನೆಗಾಗಿ ಶ್ರಮಿಸಿದ ಹಿರಿಯರೆಂದರೆ 
ಚಿತರ ao ಕೋ (2! ಚೈತಿಯೆನ್ನು ಕಂಡು ಅವರು 


ಹೀಗೆಂದು ಉದರಿಸಿದ್ದರು: “ಛೇ, ಕರ್ನಾಟಕವೆಲಿದೆ?... ನಾಲಾರು ಕಡೆ ಹರಿದು 
ಹಂಚಿಹೋದ ಕರ್ನಾಟಕವನ್ನು ಹೊಲಿದು ಅಖಂಡವಾಗಿ ಮಾಡುವವರಾರು ? ಅಷ್ಟೊಂದು 
ಅಭಿಮಾನ ಉಂಟೇನು?” * 


ಕನ್ನಡನಾಡು ನುಡಿಗಳ ವೈಭವವನ್ನು ಕನ್ನಡಿಗರಿಗೆ ತಿಳಿಸುವುದೇ ಆಲೂರು 
ವೆಂಕಟರಾಯರ ಉದೇಶವಾಗಿತು. ಅದಕ್ಕಾಗಿ” ಸರ್ನಾಟಕದ ಗತವೈ ಭವ' ಎಂಬ ಗಂಥ 
ಬರೆದು ತಮ್ಮ ಖರ್ಚನೆಂದ ಪ್ರಕಟೆಸಿದರು. ಇದು ಅತಂತ ಸೂರ್ತಿದಾಯಕ ಪುಸಕವಾಗಿತು. 
ಹೆ ದರಾಬಾದಿನ ಕನ್ನಡಿಗರು ) ಅವರಿಗೆ ಸನ್ಮಾನ ಮಾ (1541) "ಕರ್ನಾಟಕ ಕುಲಪುರೋಹಿತ 
ವೆಂಬ ಬಿರುದನ್ನು ಶಿರಿಸಿದರು. ಮುಂಬೈ ಕರ್ನಾಟಕದಲ್ಲಿ ಜಾಗೃತಿ ಮೂಡಿಬರಲು 
ಶಾಂತಕವಿಗಳ ಪಾತ್ರವೂ ಮಹತ್ವದ್ದಾಗಿದೆ. ಸಾಹಿತ ಸಮ್ಮೆಳನದ ಖರ್ಚಿಗಾಗಿ “ಬೇಡಲು 
ಕನ್ನಡದಾಸಯ ಬಂದಿಹ, ನೀಡೆರೆಮ್ದಾ ತಡಮಾಔದೇ* ಎಂದು ದಾಸಯನಾಗಿ ಹಾಡಿ ಹಣ 
ಸರೆಗ್ರಹಿಸಿದರೆ. ಕುವೆಂಪು ಅವರ “ಜಯಹೇ ಕರ್ನಾಟಕ ಮಾತೆ”, "ನಿಳೆ ಮೆಟ್ಟುವ ನೆಲ ಅದೇ 
ಕರ್ನಾಟಕ” ಮುಂತಾದವು ಲಕ್ಷೋಪಲಕ್ಷ ಕನ್ನಡಿಗರ ಹೃದಯಗಳನ್ನು ತಟದ 
ಹುಯಿಲಗೋಳ ನಾರಾಯಣರಾವ್‌ ಅವರೆ" "ಉದಯವಾಗಲಿ ನಮ್ಮ ಚೆಲುವ ಕನ್ನಡ 
ನಾಡು' ಎಂಬ ನಾಡಗೀತೆಯು ಅತ್ತಂತ ಜನಪ್ರಿಯವಾಯಿತು. ಕಯ್ಯೌರಕಿಜ್ಣಣ್ಣ ರೈ ರೆ"ಅವರು 
ಕರ್ನಾಟಕದಲ್ಲಿ ಕಾಸರಗೋಡು ವಿಠಶೀನಗೊಳಬೇಕೆಂದು ಕೊನೆಯವರೆಗೂ 
ಹೋರಾಡಿದರು. ಇನ್ನೂ ಅನೇಕ ಕವಿಗಳು, ಲೇಖಕರು, ಪತ್ರಕರ್ತರು ಕನ್ನಡಿಗರಲ್ಲಿ 
ಏಕೀಕರಣದ ಬಗ್ಗೆ ತಿಕಿವ್ರ ಅಭಿಮಾನವನ್ನು ಮೂಡಿಸಿದರು. 





3. ಸಾಂತಂತ್ಯೋತ್ಸರ ಏಕೀಕರಣ ಚಳವಳ 


ಅರ್ಧ ಶತಮಾನಕ್ಕಿಂತಲೂ ಹೆಚ್ಚು ಕಾಲಾವಧಿಯ ಏಕೀಕರಣದ ಕನಸು 
ನನಸಾದುದು ದೇಶ ಸಾತೆರತ್ತ ತ್ರಗಳಿಸಿದ ಅನಂತರವೇ; ಅದೂ ಮೂರು ಹಂತಗಳಲ್ಲಿ. 


1. ಮೊದಲನೆಯ ಹಂತ(ಸಾ.ಶ 1947-48) 


1947 ರ ಮೊದಲು ನಮ್ಮ ದೇಶದಲ್ಲಿ ಎರಡು ಬಗೆಯ ರಾಜ್ಯಗಳಿದ್ದವು: ಬ್ರಿ ಬ್ರಿಟೇಷ್‌ 
ಭಾರತದ ಪ್ರಾಂತಗಳು ಮತ್ತು ಅರಸೊತ್ತಿಗೆಯ (ಸಂಸ್ಥಾನಿಕ) 562 ರೌಜ್ಞಗಳು. ಸಂವಿಧಾನ 
ಸಭೆಯುಭಾರತೆವನ್ನು ಭಾಷೆವಾರು ಪ್ರಾಂತ್ಗಗಳಾಗಿ ರೊಪಿಸದೆ, ಭಾರತವನ್ನು ನಾಲು ಬಗೆಯ 
ಆಡಳಿತ ಘಟಕಗಳನ್ನಾಗಿ ವಿಂಗಡಿಸಿತು. ಅಷೇ ಎ.ಬಿ.ಸಿ ಮತ್ತು ಡಿ ಘಟಕಗಳು. ಅದರಂತೆ 
ಕರ್ನಾಟಕದ ಇಪ್ಪತ್ತು ಶಿಡಳಿತ ಘಟಕಗಳನು ಐದು ಘಟಕಗಳನ್ನಾಗಿ ಪುನರ್‌ 
ವಿಂಗಡಿಸಲಾಯಿತು. ಈ ಐದು ಘಟಕಗಳೆಂದರೆ ಮುಂಬೈ, ಮದ್ರಾಸ್‌, ಮೈಸೂರು, 

ಫೆದರಾಬಾದ್‌ ಮತ್ತು ಕೊಡಗು. ಇದು ಕರ್ನಾಟಕ ಏಕಿಸರಣದ ನಿಟ್ಟಿನ ಮೊದಲನೆಯ 
೦ತವಾಯಿತು. 


2. ಎರಡನೆಯ ಹಂತ(ಸಾ.ಶ 1953) 


1951-52 ರಲ್ಲಿ ಲೋಕಸಭೆಗೆ ಪ ಪ್ರ ಥಮ ಸಾರ್ವತ್ರಿಕ ಚುನಾವಣೆ ನಡೆಯಿತು. 
ಚುನಾವಣೆಯ ನಂತರ ಉಗ್ರ ಚಳುವಳಿಯ ಮನೋಭಾವದ ' ಅಖಂಡ ಕರ್ನಾಟಕ ರಾಜ್ಯ 
ನಿರ್ಮಾಣ ಪರಿಷತ್‌' ಎಂಬ ಪಕ್ಷ ಉದಯಿಸಿತು (1952). ಈ ಪಕ್ಷ ಏಕೀಕರಣಕಾಗಿ ಸತ್ಯಾಗ್ರಹ 
ನಡೆಸಿ ಸುಮಾರು ಐದು ಸಾವಿರ ಮಂದಿ ಬಂಧಿತರಾಗಿ ಸೆರೆಮನೆ ಸೇರಿದರು. ಕೆಂಗಲ್‌ 
ಹನುಮಂತಯ, ಎಸ್‌ . ನಿಜಲಿಂಗಪ್ಪ ಇವರುಗಳು ಏಕೀಕರಣಕ್ಕೆ ಬೆಂಬ ಲವನ್ನು ನೀಡಿದರು 
ಮತ್ತು ಏಕೀಕರಣದ ಪರವಾಗಿ ರಾಜ್ಯದಾದ್ಯಂತ ಪ್ರ ಪ್ರವಾಸ ಫೆ ಗೊಂಡರು. ಪ್ರಚಾರ 
ಭಾಷಣಗಳನ್ನು ಮಾಡಿದರು. 


1952 ರಲ್ಲಿ ಹ ನಾ ಎಂಬ ಆಂಧದ ಮುಖಂಡರು ಆಂಧ ಪ್ರಾಂತವನ್ನು 
ರಚಿಸಲು ಒತ್ತಾಯಿಸಿ ಉಪವಾಸ ಕೈಗೊಂಡು 58 'ದನಗಳ ನಂತರ ನಿಧನ ಹೊಂದಿದಿರ್‌ 
ಆಂಧದಲ್ಲಿ ತೀವ್ರವಾದ ಗಲಭೆಗಳುಂಟಾದವು. ಈ ಘಟನೆಯ ಬಳಿಕ ಪ್ರಧಾನಿ 
ಜವಹರಲಾಲ್‌ ನೆಹರು ಆಂಧ ರಾಜವನು ರಚಿಸಲು ಸರ್ಕಾರ ನಿರ್ದರಿಸಿದೆಯೆಂದು 
ಘೋಷಿಸಿದರು. ಅದರಂತೆ ಆಕಧ ಪ್ರದೇಶ ರಚನೆಯಾಯಿತು. ಆಂಧ ಪ್ರದೇಶ 
ರಚನೆಯಾದಾಗ ಬಳ್ಳಾರಿ ಜಿಲೆಯೆ ಏಳು ತಾಲ್ಲೂಕುಗಳನ್ನು ಮೈಸೂರ ಪ್ರಾಂತಕ್ಕೆ 
ಸೇರಿಸಲಾಯಿತು. ಇದು ಏಕೀಕರಣದ ಎರಡನೆಯ ಹಂತ. 


3. ಕೊನೆಯ ಹಂತ 


ಆಂಧ ಪ್ರದೇಶ ರಚನೆಯಾದ ನಂತರ ಭಾಷೆ ಆಧಾರದಲ್ಲಿ ಪ್ರಾಂತ ಪುನರ್‌ 
ವಿಂಗಡನೆಯ ಬೇಡಿಕೆ ತೀವ್ರಗೊಂಡಿತು. ಕೇಂದ್ರ ಸರ್ಕಾರವು ರಾಜ್ಯಗಳ ಬ್ರಿನರ್‌ 


ವಿಂಗಡಣೆಯನ್ನು: ಕುರಿತು ವರದಿ ನೀಡಲು "ರಾಜ ಪುನರಿಂಗಡನಾ ಆಯೋಗ'ವನು (ಎಸ್‌. 

ಸಿ) ನೇಮಿಸಿತು. ಅದರ ಅಧಕ್ಷರು ಎಸ್‌. ಫಜೆಲ್‌ಅಲೆ'(ಆದ್ದರಿಂದ "ಘಜಲ್‌ಅಲಿ 
ರತ ಎನ್ನುವರು). ಅದರ%ತಿರ ಸದಸರು ಎಚ್‌. ಎನ್‌. ಕುಂಜು ಮತು ಕೆ.ಎಂ. 
ಪಣಿಕರ್‌. ಆಯೋಗವು 1955 ರಲ್ಲಿ ವರದಿಹುನು ಸಲ್ಲಿಸಿತು. ಅದರಂತೆ ಭಾರತದ ರಾಜಗಳ 
ಪುನರಿ* ವಿಂಗಡನೆಯು ಭಾಷೆ ಮತು ಆಡಳಿತದೆ ಅನುಕೂಲದ ನೆಲೆಗಳಲ್ಲಿ ನಡೆಯಿ 
ನಾಡಿನ ಎಲ್ಲ ಪಕ್ಷಗಳು ಆಯೋಗದ ವರದಿಯನ್ನು ಮಾನ್ಯ ಮಾಡಿದವು. ಆದರೆ 
ಕಾಸರಗೋಡನ್ನು ಕೇರಳ ರಾಜಕ್ಕೆ ಸೇರಿಸಿದ್ದನೂ ಬಳ್ಳಾರಿ ಔಲ್ಲೆಯ ಕೆಲವು ತಾಲ್ಲೂಕುಗಳನ್ನು 
ಆಂಧಪ್ರದೇಶಕ್ಕೆಸೇರಿಸುವ ಕುಠಿತು ಮಾಡಿದೆ ಸಲಹೆಗಳನ್ನೂ ಕನ್ನಡಿಗರು ಏಕಕಂಠದಿಂದ “ 
ಪ್ರತಿ ಜೆಸಿದರು 


ಕೇಂದ್ರ ಸರ್ಕಾರವು ರಾಜ ಪುನರ್‌ ವಿಂಗಡನಾ ಆಯೋಗದ ವರದಿಯನ್ನು 
ಒಪಿದ್ದರಿಂದ 7: 1956 ನವೆಂಬರ್‌ 1 ರಂದು "ವಿಶಾಲ ಮೈಸೂರು ರಾಜ್ಯ ಅಸ್ವಿತ್ರಕ್ಕ ಬೆಂತು. 
ಏಕೇಕೃತಗೊಂಡ ಮೈಸೂರು ರಾಜ್ಯದ ಲ್ಲಿ ಈ ಕೆಳಕಂಡ 'ಜಲ್ಲೆಗಳನ್ನು ಳಗ ತು. 


1. ಹಳ ಪ್ರಾಂತದ ಮೈಸೂರು | ಮೈಸೂರು, ಮಂಡ, ಬೆಂಗಳೂರು, ಕೋಲಾರ, 
ಒಂಬತ್ತು ಜಿಲ್ಲೆಗಳು * ಹಾಸನ, ತುಮಕೂರು, ಚಿಕಮಗಳೂರು, ಶಿವಮೊಗ್ಗ 
ಮತ್ತು ಚಿತ್ರದುರ್ಗ 


2. ಬೊಂಬಾಯಿ ಪ್ರಾಂತ್ಯದಿಂದ ಬೆಳಗಾವಿ, ಧಾರವಾಡ, ವಿಜಾಪುರ (ವಿಜಯಪುರ) 
ಮತ್ತು ಉತ್ತರ ಕನ್ನಡ. 


ಗುಲರ್ಗಾ (ಕಲಬುರಗಿ), ರಾಯಚೂರು 
ಮತ್ತುಬೀದರ್‌ 


4. ಮದ್ರಾಸ್‌ ಪ್ರಾ ಪ್ರಾಂತ್ಯದಿಂದ ದಕ್ಷಿಣ ಕನಡ ಜಿಲ್ಲೆ ಕೊಳ್ಳೆಗಾಲ (ತಾಲ್ಲೂಕು), ಬಳ್ಳಾರಿ 
(ಬಳ್ಳಾರಿ 195356 ರಲ್ಲಿ ಆಂಧ್ರ ಪ್ರದೇಶ ರಚನೆಯಾದಾಗ 
ಸೇಪಣಡೆ) 





(1956 ರಲ್ಲಿ 19 ಜಿಲ್ಲೆಗಳದ್ದವು. ಇಂದು ಒಟ್ಟು 30 ಜಿಲ್ಲೆಗಳಿವೆ) 


| ಇ ಹ್‌ 
ಹ 
Mrs 





1956 ರಲ್ಲಿ ಏಕೀಕೃತ ವಿಶಾಲ ಮೈಸೂರು ರಾ ಜ್ಞಕ್ಕೆ ಎಸ್‌. ನಿಜಲಿಂಗಪ್ಪನವರು ಪ್ರಥಮ 
ಮುಖಮಂತ್ರಿಗಳಾದರು.ಮುಂದೆ ; ಮುಶ್ಯಮಂತ್ರಿ ಂತಿಗೇನಿದ ಡಿ. ದೇವರಾಜ ಈರಸರು 7973ರ 
ನವೆಯರ್‌ 1 ರಂದು ವಿಶಾಲ ಮೈಸೂರು ರಾಜ್ಯಕ್ಕೆ "ಕರ್ನಾಟಕ' ಎಂದು ಮರುನಾಮಕರಣ 
ಮಾಡಿದರು. 





4. ಗಡಿ ವಿವಾದಗಳು 


ಸ್ತ್ರೀಯ ದೃಷ್ಟಿಕೋನದಲ್ಲೇ ಭಾಷೆವಾರು ಪ್ರಾಂತಗಳ ರಚನೆಯನ್ನು 
ಪರಿಗಣಿಸದ 0ದ ಗಡೆಬೌಗದ ಕೆಲವು ಪ್ರದೇಶಗಳ ಕನ್ನಡಿಗರು ಅನ್ಯಾಯಕ್ಕೆ `ಳಗಾದರು. 
ಭಾಷಿಕವಾಗಿ ಬಹು ಸಂಖ್ಯಾತರಾಗಿದ್ದರೂ ಬೇರೆ ಭಾಷಿಕ ಪ್ರಾಂತ್ಯಕ್ಕೆ ಸೇರ್ಪಡೆಯಾದ್ದರಿಂದ 
ಅಲ್ಲಿನ ಪರಿಸ್ಥಿತಿಯಲ್ಲಿ ಅವರು ಅಲ್ಪಸಂಖ್ಯಾತರಾದರು. ಕೇರಳದೆ ಕಾಸರಗೋಡು, 
ಆಂಧಪ್ರ ದೇಶೆದ ಆಲೂರು, ಆದವಾನಿ, ರಾಯದುರ್ಗ ಮತ್ತು ಮಡಕಶಿರಾ ತಾಲ್ಲೂಕುಗಳು, 
ತಮಿಳುನಾಡಿನಲ್ಲಿ ಹೊಸೂರು ಮತು ತಾಳವಾಡಿ ತಾಲ್ಲೂಕುಗಳು, ಮಹಾರಾಷ ದ ತ್ರೆ 
ಚಂದಗಡ, ಸೊಲ್ಲಾಪುರ, ಜತ್ರ ಅಕ್ಕಲಕೋಟೆ ಈ ಪ್ರದೇಶಗಳಲ್ಲಿ ಅಧಿಕ ಕನ್ನಡ ತನಾಡುವ 
ಜನರಿದ್ದು ಕರ್ನಾಟಕಕಕೆ ಸೇರಬೇಕಾಗಿದ್ದರೂ ಕೂಡ ಹೊರ ರಾಜ್ಯಗಳಲ್ಲಿ ಉಳಿದವು. ಹೀಗಾಗಿ 
ಇಂದಿಗೂ ಕರ್ನಾಟಕ ಸರ್ಕಾರ ಹಾಗೂ ಕನ್ನಡ ಹೋರಾಟಗಾರರು ಈಪ ಪ್ರ ದೇಶಗಳನು 
ಕರ್ನಾಟಕಕ್ಕೆ ಮರಳಿ ಪಡೆಯುವ ಆಶಾಭಾವನೆಯಿಂದ ಹೋರಾಟಗಳನು ನಡೆಸುತೆದಾರೆ. 
ಪ್ರಮುಖವಾಗಿ ಮಹಾರಾಷ್ಟ್ರ, ಕೇರಳ, ಆಂಧಪ್ರದೇಶ ಮತ್ತು ತಮಿಳುನಾಡುಗಳ ಜೊತೆ" 
ನರಂತರ ಗಡಿ ಸಂಘರ್ಷ ಡೆಯುತ್ತಿದೆ. ಸಂಘರ್ಷವನ್ನು ಇತ್ಯರ್ಥಪಡಿಸುವ ಪ್ರಯತ್ನ 
ನಡೆಯಬೇಕು. 


ಚಟುವಟಿಕೆ: ಕನ್ನಡಾಭಿಮಾನವನ್ನು ಮೂಡಿಸುವ ಹಾಡುಗಳನ್ನು ಸಂಗ್ರಹಿಸಿರಿ. 


1. ಕರ್ನಾಟಕ, ಮಹಾರಾಷ್ಟ್ರ, ಕೇರಳಗಳ ನಡುವಣ ಗಡಿ ವಿವಾದ 


ಕರ್ನಾಟಕ, ಮಹಾರಾಷ ಮತು ಕೇರಳದ ಗಡಿ ಸಮಸೆಯನು ಬಗೆಹರಿಸಲು 1965 
ರಲ್ಲಿ ಕೇಂದ್ರ ಸರ್ಕಾರ ಸುಪ್ರೀಂಕೋರ್ಟೆನ ನಿವೃತ್ತ ನ್ಯಾಯಾಧಿಶರಾದ ಮಹಾಜನ್‌ರವರ 
ಏಕಸದಸ ಆಯೋಗವನ್ನು ರಚಿಸಿತು. ಈ ಆಯೋಗ ವಿವಾದಕ್ಕೊಳಗಾದ ಮೂರು 
ರಾಜ್ಯಗ ತ್ರೆ ವ್ಯಾಪಕವಾದ ಸಮೀಕ್ಷ ನಡೆಸಿ ಮಹಾರಾಷ್ಟ್ರದ ಅಕ್ಕಲಕೋಟೆ, ಜತ್ತ ಕೇರಳದ 
ಕಾಸ ಗೋಡುಗಳನ್ನು ಮೈಸೂರು ರಾಜ್ಯಕ್ಕೆ ನಿಪ್ಪಾಣಿ, ಖಾನಾಪುರ, ಹಲಾಳ ಮಹಾರಾಷ್ಟಕ್ಕೆ 
ಸೇರಬೇಕೆಂದು ಕೇರಿದ್ರ ಸರ್ಕಾರಕ್ಕೆ ವರ ಸಲ್ಲಿಸಿತೆ. ಹೆಚ್ಚು ಪ್ರದೇಶ ನಿರಿಟ್ಟಸುತ್ತಿದ್ದ 
ಮಹಾರಾಷ್ಟ್ರವು ಕಡಿಷೆ ಪ ಪ್ರದೇಶ ಪಡೆಯಬೇಕಾದ್ದರಿ 


ಈ ವರದಿಯ ಬಗ್ಗೆಕಿಡಿಕಾರುತ್ತಾ ಬರುತ್ತಿದೆ. ಈ ಗಡಿ ಸಮಸ್ಯ ಬಗೆಹರಿಯದೆ ಕೇಂದ್ರ 
ಸರ್ಕಾರದ ಮುಂದೆ ಹಾಗೆಯೇ ಉಳಿದಿದೆ. 


ಅಭ್ಯಾಸ 


1. ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಷದಲ್ಲಿ ಉತ್ತರಿಸಿರಿ 


. ಕರ್ನಾಟಕ ವಿದಾವರ್ಧಕ ಸಂಘ ಯಾವ ವರ್ಷ ಸ್ಥಾಪಿತವಾಯಿತು? 

. "ಕರ್ನಾಟಕ ಕುಲಿಪುರೋಹಿತ' ಎಂದು ಯಾರನ್ನು 'ಕರೆಯುತ್ತಾರೆ? 

. ಕರ್ನಾಟಕ ಏಕೀಕರ ಣಕ್ಕೆ ಕೊಡುಗೆ ನೀಡಿದ ಎರಡು ಸಂಘಟನೆಗಳನು ಹೆಸರಿಸಿರಿ? 
"ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು' ಎಂಬ ಗೀತೆಯನ್ನು ಬರೆದವರು 

ಯಾರು? 

5, ವಿಶಾಲ ಮೈಸೂರು ರಾಜಯಾವಾಗ ಅಸ್ತಿತ್ರಕ್ಕ ಬಂದಿತು? 

6. ಕರ್ನಾಟಕ ಎಂದು ಯ್‌ರು? ಯಾವಾಗ ನಮಕರ ಣ ಮಾಡಿದರು? 


ಹು. WN ಣಾ 


11. ಈ ಕೆಳಗಿನ ಪ್ರಶ್ನೆಗಳನ್ನು ಗುಂಪಿನಲ್ಲಿ ಚರ್ಚಿಸಿ ಉತ್ತರಿಸಿ. 


1. ಕರ್ನಾಟಕ ಏಕೀಕರಣಕ್ಕೆ ಪ್ರೇರಣೆನೀಡಿದ ಕವಿಗಳು ಯಾರು ಮತ್ತು ಅವರ ಕವಿತೆಗಳು 
ಯಾವುವು? 
2. ರಾಜ್ಯ ಪುನರ್‌ ವಿಂಗಡಣಾ ಆಯೋಗದ ಅಧ್ಯಕ್ಷರು ಹಾಗೂ ಸದಸ್ಯರು ಯಾರು? 


ಚಟುವಟಿಕೆ: 


1. ಕರ್ನಾಟಕದ ಅಂದವಾದ ನಕ್ಷ ಬಿಡಿಸಿ ಜಿಲ್ಲಾ ಕೇಂದ್ರಗಳನು ಗುರುತಿಸಿ. 

2. ಏಕೀಕೃತ ಕರ್ನಾಟಕದ (1955) ಗಡಿಗಳನ್ನು ಭಾರತದ ಭೊಪಟದಲ್ಲಿ ಗುರುತಿಸಿ. 

3. "ಉದಯವಾಗಲಿ ನಮ ಚೆಲುವ ಕನಡ ನಾಡು' ಮತ್ತು ಗೋವಿಂದ ಪೆ ಪೈಯವರ 
"ಕನ್ನಡಿಗರ ತಾಯಿ' ಈ ಹಾಡುಗಳನ್ನು ಗುಂಪಾಗಿ ಹಾಡಿರಿ. 


ಪೌರನೀತಿ ಪಾಠ- 18: ನಮ್ಮ ಸಂವಿಧಾನ 


ಪಾಠದ ಪರಿಚಯ 


ಈ ಪಾಠದಲ್ಲಿ ಸಂವಿಧಾನದ ಅರ್ಥ, ಮಹತ್ವ, ರಚನೆ ಹಾಗೂ ಅದರ ಮುಖ್ಯ 
ಲಕ್ಷಣಗಳನ್ನು ನಿರೂಪಿಸಲಾಗಿದೆ. 


ಸಘಮರ್ಥ್‌ಗಳು 


1. ಸಂವಿಧಾನದ ಅರ್ಥ ಮತು ಮಹತ್ತವನ್ನು ತಿಳಿಯುವುದು. 
2. ಸಂವಿಧಾನದ ಪ್ರಸ್ತಾವನೆಯ ಮಹತ್ವವನ್ನು ಅರ್ಥೈಸಿಕೊಳ್ಳುವುದು. 
5. ಭಾರತ ಸಂವಿಧಾನದ ಮುಖ ಲಕ್ಷಣಗಳನ್ನು ಅರಿಯುವುದು ಮತು ಮೆಚ್ಚುವುದು. 


4. ಸಂವಿಧಾನದ ರಚನಾ ಕಾರ್ಯದಲ್ಲಿ ಪಾಲ್ಗೊಂಡ ಗಣ್ಯ ವ್ಯಕ್ತಿಗಳ ವಿವರ 
ತಿಳಿಯುವುದು. 


ತ "ಗಣರಾಜ್ಯ'ದ ಕಲ್ಪನೆಯನ್ನು ತಿಳಿಯುವುದು. 


6. "ಸರ್ವಧರ್ಮಸಮಭಾವ' ಎಂಬ ತತ್ವದ ಆಶಯವನ್ನು ಅರಿತು ನಿತ್ಯಜೀವನದ ಲಿಈ 
ಮೌಲ್ಯವನ್ನು ರೂ ಢಿಸಿಕೊಳ್ಳಲು ಶಕ್ತಕಾಗುವುದು. 


7. ಸಂವಿಧಾನವನ್ನು ಗೌರವಿಸುವ ಪ್ರವೃತ್ತಿ ಬೆಳೆಸಿಕೊಳ್ಳುವುದು. 


ಸಂವಿಧಾನದ ಅರ್ಥ ಮತ್ತು ಮಹತ್ತ 


ಸಂವಿಧಾನವೆಂದರೆ ಒಂದು ದೇಶವು ಅನುಸರಿಸುವ ಮೂಲಭೂತ ಕಾನೂನು. 
ಅದು ಸರ್ಕಾರದ ಅಂಗಗಳು, ಅವುಗಳ ಅಧಿಕಾರ ಹಾಗೂ ಕಾರ್ಯಗಳನು ನಿರೂಪಿಸುತ್ತದೆ. 
ಸಂವಿಧಾನದಲ್ಲಿ ಪ್ರಜೆಗಳ ಹಕ್ಕುಗಳು ಮತ್ತು ಕರ್ತವಗಳ ಉಲ್ಲೇಖವೂ ಇರುತ್ತದೆ. 
ಸಂವಿಧಾನವು ಸರಕಾರಕ್ಕೆ ಮೌರ್ಗಸೂಚೆಯಾಗಿರುತ್ತದೆ. ಸಂವಿಧಾನವನ್ನು ಯಾರೂ 
ಉಲ್ಲಂಘಿಸುವಂತಿಲ್ಲ. 


ಸಂವಿಧಾನದ ಮಹತ್ವ: 


ಸಂವಿಧಾನವು ದೇಶದ ಮೂಲಭೂತ ಕಾನೂನು ಆಗಿರುವುದರಿಂದ ಅದು 
ಮಹತ್ವದ್ದಾಗಿದೆ. ಅದಕ್ಕ ಎಲ್ಲರೂ ಬದ್ಧರಾಗಿರುತ್ತಾರೆ. ರಾಷ್ಟ್ರಪತಿ, ಪ್ರಧಾನಮಂತ್ರಿ, ಸಂಸತ್‌ 
ಸದಸಕೆ? ನ್ಯಾಯಾಧಿಸಿತರು, ಅಧಿಕಾರಿ ವರ್ಗ ಹಾಗೂ ದೇಶದ ಎಲ್ಲರೂ ಸಂವಿಧಾನದ 
ಪಾಠಿನೆ: ಮಾಡಲು ಕಟೆಬದರು. 


1. ಕಾನೂನಿನ ಎದುರು ಎಲ್ಲರೂ ಸಮಾನರು ಎಂಬ ಸೂತ್ರವನ್ನು ಎತ್ತಿಹಿಡಿದು ಪ್ರಜೆಗಳ 
ಹಕ್ಕುಗಳನ್ನು ರಕ್ಷಿಸುತ್ತದೆ. 


2. ಸರ್ಕಾರ ನಿರ್ವಹಿಸಬೇಕಾದ ಕಾರ್ಯಗಳಿಗೆ ಮಾರ್ಗಸೂಚಿಯಾಗಿ 
ಕಾರ್ಯನಿರ್ವಹಿಸುತ್ತದೆ 


3. ಸರ್ಕಾರದ ಅಂಗಗಳಾದ ಶಾಸಕಾಂಗ, ಕಾರ್ಯಾಂಗ ಹಾಗೂ ನಾ ೦ಗದ 
ಕಾರ್ಯಗಳನು ನಿರ್ದೇಶಿಸಿ ಇವುಗಳ ನಡುವೆ ಸಮನ್ನಯ ಸಾಧಿಸಲು 
ನೆರವಾಗುತ್ತದೆ. 


4, ಸಂವಿಧಾನವು ಸರ್ಕಾರ ಮತ್ತು ವ್ಯಕ್ತಿಗಳ ನಡುವೆ ಉತ್ತಮ ಸಂಬ ೦ಧಗಳನ್ನು 
ಏರ್ಪಡಿಸುತ್ತದೆ. 


ಚಟುವಟಿಕೆ: ಡಾ. ಬಿ. ಆರ್‌. ಅಂಬೇಡ್ಕರ್‌ರವರು ಯಾರು? ಅವರನ್ನು ನಾವಿಂದು 


ಕೃತಜ್ಞತೆಯಿಂದ ಏಕ ನೆನೆಯುತ್ತೇವೆ? ಗುಂಪಿನಿಲ್ಲಿ ಚರ್ಚಿಸಿ. 


ಭಾರತ ಸಂವಿಧಾನದ ರಚನಾ ಸಭೆ 


ಭಾರತದ ಸಂವಿಧಾನವನ್ನು " ಸಂವಿಧಾನ ರಚನಾ ಸಭೆ' ಎಂಬ ವಿಶೇಷ ಸಭೆಯು 
ಸಿದ್ಧಪಡಿಸಿತು. ಈ ಸಭೆಯ ಸದಸ್ಗೆರು ಅದರ ಪ್ರಥಮ ಅಧಿವೇಶನದಲ್ಲಿ ಡಾ. 
ರಾಜೇಂದ್ರಪ್ರಸಾದ್‌ರವರನ್ನು ಲೆಧಕ್ಷರನ್ನಾಗಿ ಆ ಆಯ್ಕೆ ಮಾಡಿದರು. 


ಸಂವಿಧಾನ ಸಭೆಯಲ್ಲಿ ಆ ಮಂದಿ ಸದಸ್ಯರಿದ್ದರು. ಡಿಸಂಬರ್‌ 9, 1946 ರಲ್ಲಿ ಅದರ 
ಪ್ರಥಮ ಅಧಿವೇಶನ ನಡೆಯಿತು. 


ಕರಡು ಸಮಿತಿ 


ಸಂವಿಧಾನ ರಚನಾ ಸಭೆಯು ತನ ಕಾರ್ಯವನ್ನು ಚುರುಕುಗೊಳಿಸುವ 
ಉದ್ದೇಶದಿಂದ ಕೆಲವು ಸಮಿತಿಗಳನ್ನು ರಔಸಿತು. ಅಲ್ಲದೆ ಸಂವಿಧಾನದ ಕರಡು ಪ್ರತಿಯನ್ನು 
ಸಿದ್ದಪಡಿಸಲು "ಸಂವಿಧಾನ ಕರಡು ಸಮಿತಿ' ಯನ್ನು ನೇಮಿಸಿತು. ಈ ಸಮಿತಿಯ ೨ ಅಧ್ಯಕ್ಷರು 
ಡಾ. ಬಿ. ಆರ್‌. ಅಂಬೇಡ್ಕರ್‌. 


1. ಸದಸರು ಸಂವಿಧಾನದ ಕರಡು ಪ್ರತಿಯನ್ನು ಪರಿಶೀಲಿಸಿ 2473 ತಿದುಪ ಡಿಗಳನ್ನು 
ಸೂಚಿಸಿದ್ದರು. ಕರಡು ಸಂವಿಧಾನ ಮತು ತಿದ್ದುಪಡಿಗಳನ್ನು ಸಂವಿದಾನ ರಚನಾ 
ಸಭೆಯಲ್ಲಿ ವಿವರವಾಗಿ ಚರ್ಚಿಸಲಾಯಿತು. “ಗೆ ಸಂಪೆಧಾನಕ್ಕೆ ಅಂತಿಮ ರೂಪ 
ನೀಡಲು ಸುಮಾರು ಮೂರು ವರ್ಷಗಳು ಬೇಕಾದವು. 


2. ಡಾ. ಅಂಬೇಡರ್‌ 15-8-1947 ರಿಂದ 26-1-1950 ರವರೆಗಿನ ಅವಧಿಯಲ್ಲಿ 
ಕಾನೂನು ಮಂತ್ರಿಗಳಾಗಿದ್ದರು. 


ಭಾರತದ ಸಂವಿಧಾನವನ್ನು ಜನವರಿ 26, 1950 ರಂದು ಜಾರಿಗೊಳಿಸಲಾಯಿತು. ಈ 
ಸಂವಿಧಾನವು ಭಾರತವನ್ನು ಗಣಿರಾಜವೆಂದು ಘೋಷಣೆ ಮಾಡಿತು. ಅದರ ನೆನಪಿಗಾಗಿ 
ನಾವು ಪ್ರತಿ ವರ್ಷವೂ ಜನವರಿ 26 ರೆಂದು ಗಣರಾಜ್ಯೋತ್ಸವವನ್ನು ರಾಷ್ಟ್ರೀಯ ಹಬ್ಬವನ್ನಾಗಿ 
ಆಚರಿಸುತ್ತೇವೆ. ಪ್ರತಿ ವರ್ಷ ನವೆಂಬರ್‌ 26 ರಂದು ಸಂವಿದಾನ ನೆನವನು 
ಆಚರಿಸಲಾಗುತ್ತದೆ. ಯಾಕೆಂದರೆ ಇದು ಸಂವಿಧಾನಕ್ಕೆ ಅಧಿಕೃತ ಒಪ್ಪಿಗೆ ನೀಡಿದ ದಿನವಾಗಿದೆ. 


ಸಂವಿಧಾನದ ನಿರ್ದೇಶನದಂತೆ ಭಾರತದಲ್ಲಿ 195]- 52 ರಲ್ಲಿ ಪ್ರಥಮ 
ಮಹಾಚುನಾವಣೆಗಳು ನಡೆದವು.' ರಾಜ್ಯಸಭೆ ಮತ್ತು" ಲೋಕಸಭೆ' ನಂಬ ಎರಡು 
ಸದನಗಳನ್ನೊಳಗೊಂಡ ಮೊದಲ ಚುನಾಯಿತ ಸಂಸತ್ತು (ಪಾರ್ಲಿಮೆಂಟ್‌) 1952 ರಲ್ಲಿ 
ಅಸ್ಪಿತ್ರಕ್ಕ ಬಂದಿತು. 


ಸಂವಿಧಾನದ ಗಾತ್ರ; ಭಾರತ ಸಂವಿಧಾನವು 395 ವಿಧಿಗಳನ್ನು ಹಾಗೂ 12 
ಪರಿಚ್ಛೇದ ೯ನ್ನು ಒಳಗೊಂಡಿದೆ. 


ಪ್ರಸ್ತಾವನೆ 


ಇದಿ 


ಸಂವಿಧಾನದ ಆರಂಭದಲ್ಲಿ ಪೀಠಿಕೆಯ ರೂಪದಲ್ಲಿ "ಪ್ರಸ್ತಾವನೆ' ಎಂಬುದಿದೆ. 
ಸಂವಿಧಾನದ ಹೃದಯದ ತಿರುವ ಈ ಪ್ರಸ್ತಾವನೆಯು ಜನತೆಯ ಆದರ್ಶಗಳು ಮತು 
ಆಕಾಂಕ್ಷೆಗಳನ್ನು, ಪ್ರತಿಬಿಂಬಿಸಿದೆ. ನ್ಕಾ ದ, ಸಾತಂತ್ರ್ಯ ಸಮಾನತೆ ವಕ್ತಿಗೌರವ, ಭ್ರಾತೃತ್ವ 'ಹಾಗೂ 
ರಾಷ್ಟ್ರೀಯ ಏಕತೆ ಮುಂತಾದವುಗಳು ಅಂತೆಹ ತೆತಾದರ್ಶಗಳ " 


ಭಾರತದ ಸಂವಿಧಾನದ 


ಣುಕ್ಷು ಜಾಗ ಪ್ರಾಸ ee ಹ ಹಾಗ್‌ 


ಚನಾ ಜ್‌ ಟ್ಟ ಕ್ಷ) 





ಪ್ರಸ್ತಾವನೆ 

ಭಾರತದ ಜನಗಳಾದ ನಾವು ಭಾರತವನ್ನು ಒಂದು 

ಸಾರ್ವಭೌಮ ಸಮಾಜವಾದೀ ಸರ್ವಧಮಸಮಭಾವದ ಪ್ರಜಾಸತ್ನಾಕದ 
ಗಣರಾಜ್ಯವಾಗಿ ರಚಿಸಲು ಮತ್ತು ಅದರ ಸಮಸ್ತ ನಾಗರಿಕರಿಗೆ: 
ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯ; 

ವಿಚಾರ ಅಭಿವ್ಯಕ್ತಿ, ವಿಶ್ವಾಸ ಧರ್ಮಶ್ರ ದ ಮತ್ತು ಉಪಾಸನಾ ಸ್ವಾತಂತ್ರ್ಯ 
ಸ್ಥಾನಮಾನ ಹಾಗೂ ಅವಕಾಶ ಸಮಾನತೆ 


ದೊರೆಯುವಂತೆ ಮಾಡಲು ಮತ್ತು ವ್ಯಕ್ತ ಗೌರವವನ್ನು, ರಾಷ್ಟ್ರದ ಏಕತೆಯನ್ನು 


ಹಾಗೂ ಅಖಂಡಯನ್ನು ಸುನಿಶ್ಚಿತಗೊಳಿಸಿ ಅವರಲ್ಲಿ ಬ್ರಾತೃತ್ವ ಭಾವನೆಯನ್ನು 
ವದಿಗೊಳಸಲು ಶ ಶ್ರದ್ಧಾಪೂರ್ವಕ ಸಂಕಲ್ಪ ಮಾಡಿದವರಾಗಿ: 


ಲಂ 
ನಮ್ಮ ಸಂವಿಧಾನ ಸಭಎಯಲ್ಲಿ 1949 ನೆಯ ಇಸವಿ ನವೆಂಬರ್‌ ತಿಂಗಳ 


ಇಪ್ಪಾರನೆಯ ತಾರೀಖಾದ ಈ ದಿವಸ ಈ ಮೂಲಕ ಈ ಸಂವಿಧಾನವನ್ನು 
ಅಂಗೀಕರಿಸಿ, “ಅದಿನಿಯಮಿಸಿ ಅರ್ಪಿಸಿಕೊಂಡಿದ್ದೇವೆ. 


ಸಂವಿಧಾನದ ಮುಖ ಲಕ್ಷಣಗಳು 


ನಮ್ಮ ಸಂವಿಧಾನಕ್ಕೆ ತನ್ನದೇ ಆದ ಕೆಲವು ಲಕ್ಷಣಗಳಿವೆ. 


ಲಿಖಿತ ಸಂವಿಧಾನ: ಭಾರತ ಸಂವಿಧಾನವು ಲಿಖಿತ ರೂಪದಲ್ಲಿದೆ. ಇದು 
ಪಂಚದಲ್ಲಿಯೇ ಅತಿ ವಿಸ್ತಾರವಾದ ಸಂವಿಧಾನವಾಗಿದೆ. ಸರ್ಕಾರದ ಅಂಗಗಳಾದ 
ದ ಕಾರ್ಯಾಂಗ ಮತ್ತು ನಾ ೦ಗ ಇವುಗಳ ರಚನೆ, ಅಧಿಕಾರ ಮತ್ತು 
ಕಾರ್ಯವ್ಯಾಪ್ತಿಯನ್ನು ಇದರಲಿ ಹೇಳಲಾಗಿದೆ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳಿಗೆ ಒಂದೇ 
ಸಂವಿಧಾನ ಇದೆ. ಆದ್ದರಿಂದ ಸಂವಿದಾನದ ಗಾತ್ರ ವಿಶಾಲವಾಗಿದೆ. 


ಗಣರಾಜ: ಭಾರತವು ಒಂದು ಗಣರಾಜ್ಯವೆಂದು ಸಂವಿಧಾನವು ಸಾರಿದೆ. 
ಗಣರಾಜ್ಯದಲ್ಲಿ ರಾಜರ ಆಳಿಕೆಯಿರುವುದಿಲ್ಲ. ಬೆದಲಾಗಿ ಪ್ರಜೆಗಳಿಂದ ಚುನಾಯಿತರಾದ 
ಪ್ರತಿನಿಧಿಗಳ ಆಳಿಕೆಯಿರುತ್ತೆದೆ. ಇಂಥ ರಾಜಕೀಯ ವ್ಯವಸ್ಥೆಯನ್ನು ಹೊಂದಿರುವ ಭಾರತವು 
ಒಂದು ಪ್ರ ಜಾಸೆತ್ವಾತ್ಮಕ ಗಣರಾಜ್ಯ' ವಾಗಿದೆ. 





ಮೂಲಭೂತ ಹಕ್ಕುಗಳು ಮತ್ತು ಕರ್ತವ್ಹಗಳು: ಸಂವಿಧಾನವು ಪ್ರಸ್ತುತ ಪೌರರಿಗೆ 
ಆರು ಮೂಲಭೂತ ಹಕ್ಕುಗಳನ್ನು ನಿಡಿದೆ. ಅ ಗಳನ್ನು ಮೊಟಕುಗೊಳೆಸುವ ಯಾವುದೇ 
ಶಾಸನವನ್ನಾಗಲಿ, ನಿಯೆಮಗಳೆನ್ನಾಗಲಿ, ಯಾವುದೇ"ರಾಜವು ಮಾಡುವಂತಿಲ್ಲ. 
ಜಾರ ಹಕ್ಕುಗಳು ಉಲ್ಲಂಘೆನೆಯಾದಾಗ ಅವುಗಳನ್ನು ರಕ್ಷಿಸುವ ಅಧಿಕಾರ 

ಂಗಕ್ಕಿದೆ ಛಾಗರಿಕರು: ಹಕ್ಕುಗಳನ್ನು ತಮಗಿಷ್ಟ ಬಂದಿತೆ ಚಲಾಯಿಸಿ ಸಾಮಾಜಿಕ 

wipe ಹೆರಣವಾಗಬಾರದು"ಅಧವೌ ಕಾನೂನೆ ವ್ಯವಸ್ಥೆಗೆ ಭಂಗವನ್ನುಂಟು 
ಮಾಡಬಾರದು. ನಾಗರಿಕರು ಮಾಡಬೇಕಾದ ಹನ್ನೊಂದು 'ಕರ್ತವಗಳನ್ನೂ ಸಹ 
ಸಂವಿಧಾನದಲ್ಲಿ ಅಳವಡಿಸಲಾಗಿದೆ. 


ತತ (ಸೆಕ್ಕುಲರಿಸಂ): ಸಂವಿಧಾನವು "ಸರ್ವಧರ್ಮಸಮಭಾವ' ತತ್ವವನ್ನು 
ಎತ್ತಿಹಿಡಿದಿದೆ. ಇದನ್ನು ರ್ವಧರ್ಮ”' 'ಸಮಭಾವ' ಎಂದು ವ್ಯಾ ಸಲಾಗುತ್ತೆದೆ. 
ಸರ್ಕಾರವು ಧರ್ಮದ ಹೆಸರಿನಲ್ಲಿ ಪಕ್ಷಪಾತ ಮಾಡದೆ ಎಲ್ಲ ಮತಧ ೯ಗಳನ್ನು ಸಮಾನ 
ದೃಷ್ಠಿಯಿಂದ ನೋಡಿಕೊಳಬೇಕೆಂಬುದು ಇದರರ್ಥ. ಸರ್ಕಾರವು ಯಾವುದೀ 
ಮೆತಧರ್ಮವನ್ನು ದೇಶದ"ಧರ್ಮವೆಂದು ಪರಿಗಣಿಸುವುದಿಲ್ಲ. ಅದು ಪ್ರತಿಯೊಬ್ಬನಿಗೂ ತನ್ನ 
ಧರ್ಮಾಚರಣೆ” ಹಾಗೂ ನಂಬಿಕೆಯ ಸ್ವಾತಂತ್ರ್ಯ ನೀಡಿದೆ. ಧಾರ್ಮಿಕ ಸಾತಂ ಸಂತನನ್ನು 
ಸಾಮಾಜಿಕ ಹಿತದೃಷ್ಠಿಯಿಂದ ನಿಯಂತಿಸೆವ್‌" ಅಧಿಕಾರ ಸರ್ಕಾರಕ್ಕೆ ಇ 


ಸ್ವತಂತ್ರ ನ್ಯಾಯಾಂಗ: ನಮ್ಮ ನ್ಯಾಯಾಂಗವು ಶಾಸಕಾಂಗ ಹಾಗೂ 
ಕಾರ್ಯಾಂಗದಿಂದ ಸ್ಪತಂತ್ರವಾಗಿದ್ದು ಸಾಕಷ್ಟು ಅಧಿಕಾರವನ್ನು ಹೊಂದಿದೆ. ಸರ್ಕಾರವಾಗಲಿ, 
ಸಂಸತ್‌ ಆಗಲಿ ನ್ಯಾಯಾಂಗದಲ್ಲಿ ಹಸ್ತಕ್ಷೇಪ”"ಮಾಡುವಂತಿಲ್ಲಿ: ಕಾನೂನಿನ ಎದುರು ಎಲ್ಲರೂ 
ಸಮಾನರು, ನ್ಯಾಯ ಪಡೆಯುವ ಅವಕಾಶ ಎಲ್ಲರಿಗಿದೆ ಎಂಬ ತತ್ವವನ್ನು ಸ್ಯಾಂ ೦ಗ “ಎತ್ತಿ 
ಹಿಡಿದಿದೆ. ಸರ್ವೋಚ್ಚ ನಾಯಾಲಯದ ತೀಪ ೯ನ್ನು ಎಲ್ಲರೂ ಪಾಲಿಸೆಲೇ ಕು ಮತ್ತು. 
ಅದು ಅಂತಿಮ ನಿರ್ದೆರ' 


ವಯಸ್ಕ ಮತದಾನ ಇ. ವಯಸ್ಕ ನಾಗರಿಕರು (18 ವರ್ಷಕ್ಕೆ ಮೇಲ್ಪಟ್ಟವರು) 
ಮತದಾನ ಮಡಿ ಪ್ರತಿನಿಧಿಗಳನು ಚುನಾಹಿಸುವ ಕ್ರಮವನು 'ವಯಸ ಮೆತೆದಾನ ಪದ್ಚತಿ' 
ಎನ್ನುವರು. ನಾಗರಿಕರೆಲ್ಲರು ಯಾವುದೇ ಭೇದಭಾವವಿಲ್ಲದೆ" ಮತ ಚಲೌಯಿಸಬೇಕು. ಆಗ 
ಉತಮ ಸರ್ಕಾರ ಸಾಪನೆಯಾಗುತದೆ. ಭಾರತದ ಸಂವಿಧಾನದ ಆಶಯವು 
ಸುಖೀರಾಜ್ಯವನ್ನು (ವೆಲ್‌ಫೇರ್‌ ಸೇಟ್‌ ಸ್ಥಾಪಿಸುವುದಾಗಿದೆ. 


ಸಾಮಾಜಿಕ ಮತು ಆರ್ಥಿಕ ಭದ್ರತೆಯನ್ನು ಎಲ್ಲರಿಗೂ ನೀಡುವ ಗುರಿಯನ್ನು 
ಇಟುಕೊಂಡಿರುವ ರಾಜ್ಯವನ್ನು ಸಾಮಾನ್ಯವಾಗಿ 'ಸುಖೀರಾಜ್ಯ ಎನ್ನುವರು. 


ಚುನಾವಣಾ ಪದ್ಧತಿ: ಭಾರತವು ಜಗತ್ತಿನ ಅತಿ ದೊಡ್ಡ ಪ್ರಜಾಪ್ರಭುತ್ವ ದೇಶವಾಗಿದೆ. 
ಕಳೆದ ಆರು ದಶಕಗಳಿಂದ ಚುನಾವಣೆಗಳು ಸಾಮಾನವಾಗ ಕಾಲಕಾಲಕೆ ನಡೆದಿವೆ. ಈ 
ಅವಧಿಯಲ್ಲಿ ಪ್ರಜಾಪ್ರಭುತ್ವ ಪದ್ಧತಿಯು ದೇಶದಲ್ಲಿ ಸೌಕಷ್ಟು ಆಳವಾಗಿ ಬೇರೂರಿದೆ. ಇದರ 


ಕಾರ್ಯಾಚರಣೆಯಲ್ಲಿ ಕೆಲವು ನೂನ್ನತೆಗಳು ಕಂಡುಬಂದರೂ ಈ ಪದ್ಧತಿಯು 
ತೃಪ್ಟಿಕರವಾಗಿದೆ. 


ಹೊಸ ಪದಗಳು 


ಸಂವಿಧಾನ ಕರಡು ಸಮಿತಿ- "ಸಂವಿಧಾನ ರಚನಾ ಸಭೆ ಯಲ್ಲಿ ಮಂಡಿಸಲಾದ 
ಸಂವಿಧಾನದ ಮೂಲ ಕಚಾ ಪ ಪ್ರ ತಿಯನ್ನು (ತಿದ್ದಬೇಕಾದ ಪ್ರತಿ) ಸಿದ್ಧಪಡಿಸಿದ ಸಮಿತಿ. ಪ್ರಜಾಸತ್ತೆ 
ಪ್ರ ಪಜೆಗಳ ಆಳಕ, ಪ ಪ್ರ ಜಾಪ್ರ ಭುತ್ತ. 


ಗುಂಪುಗಳಲ್ಲಿ ಚರ್ಚಿಸಿ ಉತ್ತರಿಸಿ. 


1. ಸಂವಿಧಾನ ಎಂದರೇನು? 

. ಸಂವಿಧಾನ ಸಭೆಯ ಅಧಕ್ಷರು ಯಾರಾಗಿದ್ದರು? 

ಡಾ.ಬಿ.ಆರ್‌. ಅಂಬೇಡ್ಕರ್‌; ಸಂವಿಧಾನ ರಚನೆಯಲ್ಲಿ ವಹಿಸಿದ ಪಾತ್ರವೇನು? 
ಭಾರತವನು ಯಾವ್‌ ದಿನದಂದು ಗಣರಾಜ್ಯವೆಂದು ಘೋಷ ಣೆ ಮಾಡಲಾಯಿತು? 
, ವಯಸ್ಕ ಮೆತದಾನ ಪದ್ದತಿ ಎಂದರೇನು? 

. ಗಣರ್‌ಜವೆಂದ ರೇನು? 

. ಸರ್ವಧರ್ಮಸಮಭಾವ ಎಂದರೇನು? 


ಚರ್ಚಿಸಿ 
ಪ್ರಸ್ತಾವನೆಯಲ್ಲಿ ಉಲ್ಲೇಖಿಸಿದ ತತ್ವಗಳು ಮತ್ತು ಆದರ್ಶಗಳ ಬಗ್ಗೆ ಚರ್ಚಿಸಿ. 
ಚಟುವಟಿಕೆಗಳು 


1. ನಮ್ಮ ಸಂವಿಧಾನವು ನಮಗೆಲ್ಲರಿಗೂ ಹಕ್ಕುಗಳನ್ನು ಮತ್ತು ಕರ್ತವ್ಯಗಳನ್ನು ಕೊಟ್ಟಿದೆ. 
ಹಕ್ಕ್‌ಗಳು ಹಾಗೂ ಕರ್ತವ್ಯಗಳಲ್ಲಿ ನಿಮ್ಮ ಓೃಷ್ಟಿಯೆಲ್ಲಿ ಯಾವುವೌ'ಮುಖ್ಯ? 
ಗರೆಂಪುಗಳಲ್ಲಿ ಚರ್ಚಿಸಿ ನಿಮ್ಮಿ ಅಭಿಪ್ರಾಯಗಳನ್ನು ಬಿಂದುಗಳ ರೂಪದಲ್ಲಿ 
ಉಲ್ಲೇಖಿಸಿ. 


2. ಸಂವಿಧಾನ ಸಭೆಯಲ್ಲಿನ ಸದಸ್ಯರ ಚಿತ್ರಗಳನ್ನು ಸಂಗ್ರಹಿಸಿ 


ಪಾಠ- 19: ಮೂಲಭೂತ ಹಕ್ಕುಗಳು ಮತು ಕರ್ತವ್ಯಗಳು 


ಪಾಠದ ಪರಿಚಯ 


ನಮ್ಮ ಸಂವಿಧಾನವು ಭಾರತದ ಪೌರರಿಗೆ ನೀಡಿರುವ ಮೂಲಭೂತ ಹಕ್ಕುಗಳು 
ಮತ್ತು ಕತನವ್ಯಗಳನ್ನು ಈ ಪಾಠದಲ್ಲಿ ಪರಿಚಯಿಸಲಾಗಿದೆ. 


ಸಾಮರ್ಥಗಳು 


1. ಸಾಭಾವಿಕ ಹಕುಗಳು ಮತು ಮೂಲಭೂತ ಹಕ್ಕುಗಳಗಿರುವ ವ್ಯತ್ಯಾಸ 
ತಿಳೆಯುವ ಲಿ. 


2. ಭಾರತದ ಪ್ರಜೆಗೆ ಸಂವಿಧಾನವು ನೀಡಿರುವ ಮೂಲಭೂತ ಹಕ್ಕುಗಳನ್ನು 
ಅಥ ೈಸಿಕೊಳ್ಳುವುದು. 


3. ಸಂವಿಧಾನದಲ್ಲಿ ಅಳವಡಿಸಿರುವ ಹನ್ನೊಂದು ಮೂಲಭೂತ ಕರ್ತವ್ಯಗಳನ್ನು ಅರಿತು 
ತಮ್ಮ ಜೀವನದ ತ್ರೆ ಅವುಗಳನ್ನು ಪಾಲಿಸೆಲು ಸಮರ್ಥರಾಗುವುದು” 


4. ತಮಗಿರುವ ಹಕ್ಕುಗಳನ್ನು ಅನುಭವಿಸಲು ಅಡಚಣೆಯಾದಾಗ ಅವುಗಳನ್ನು ಮರಳಿ 
ಪಡೆಯುವ ವಿಧಾನಗಳನ್ನು ಕಂಡುಕೊಳ್ಳುವುದು. 


"ಹಕ್ಕು' ಎಂದರೆ ನಾಗರಿಕರಿಗೆ ಸಲ್ಲಬೇಕಾದ ಅಧಿಕಾರ. ಅದು ಸಾಭಾವಿಕ ಹಕ್ಕು 
ಆಗಿರಬಹ3ದು. ಉದಾಹರಣೆ: ಬದುಕುವ ಹ ಜೀವರಕ್ಷಣೆಯ ಹಹ. ಇಲ್ಲವೆ" ನ್ವಯ 
ಸಮ್ಮತ ಹಕ್ಕು' ಆಗಿರಬ ಹುದು. ಉದಾಹರಣೆ ಓಮಾನತೆಯ ಹಕ್ಕು, ವೆದ್ಯಾಭ್ಯಾಸದ ಹಕ್ಕು. 


ವಕಿಯ ವಿಕಾಸಕ್ಕೆ ಮತು ರಾಷದ ಅಭುದಯಕೆ ಕೆಲವು ಸಾತಂತ್ರಗಳು ಮತು 
ಮೂಲಭೂತ ಹಕುಗಳು ಸವಾರ್ಯ್ಗ ಆಜಿರಿಂದಲೇ ನಸಂವಿಧಾನೆವುಪ ಖಜೆಗಳೆಗೆ ಕೆಲವು 
ಮೂಲಭೂತ ಹಕ್ಕುಗಳನ್ನು ನೀಡಿದೆ. 


ಮೂಲಭೂತ ಹಕ್ಕುಗಳ ಅರ್ಥ 


ವಕಿಯ ವಕಿತ ವಿಕಾಸಕ್ಕಾಗಿ ಸಂವಿಧಾನ ನೀಡಿರುವ ಅವಕಾಶಗಳನ್ನು ಮೂಲಭೂತ 
ಹಕುಗಳೆಂದು ಕರೆಯೆಲಾಗುತ್ತದೆ. ಇವು ನಾಗರಿಕರಿಗೆ ನೀಡಿದ ಸಾಂವಿಧಾನಿಕ 
ಹಕ್ಕಗಳಾಗಿವೆ. ಮೂಲಭೂತ ಹಕ್ಕುಗಳು ಸಾಮಾಜಿಕ ಜೀವನಕ್ಕೆ ಅತ್ಸಗತ್ತವಾಗಿದೆ. 
ಮ ಯಾರೂ ಉಲ್ಲಂಘಿಖವಂತಿಲ್ಲ ಮೂಲಭೂತ ಹಕುಗೆಳಿಸೆ ನ್ಯಾಯಾಂಗದ 
ರಕಣೆ ಇ 


ಮೂಲಭೂತ ಹಕ್ಕುಗಳ ವಿಧಗಳು 


ಭಾರತ ಸಂವಿಧಾನವು ದೇಶದ ಎಲ್ಲಾ ನಾಗರಿಕರಿಗೆ ಪ್ರಧಾನವಾಗಿ ಆರು 
ಮೂಲಭೂತ ಹಕ್ಕುಗಳನ್ನು ನೀಡಿದೆ. ಅವುಗಳೆಂದರೆ: 


1. ಸಮಾನತೆಯ ಹಕ್ಕು 

ತ್ತ ಸ್ವಾತಂತ್ರದ ಹಕ್ಕು 

3. ಶೋಷಣೆಯ ವಿರುದ್ದದ ಹಕ್ಕು 
4. ಧಾರ್ಮಿಕ ಸ್ವಾತಂತ್ರದ ಹಕ್ಕು 

5, ಸಾಂಸ್ಕೃತಿಕ ಮತು ಶೈಕ್ಷಣಿಕ ಹಕ್ಕು 
6. ಸಂವಿಧಾನಬದ್ಧ ಪರಿಹಾರದ ಹಕ್ಕು 


1. ಸಮಾನತೆಯ ಹಕ್ಕು 


ಕಾನೂನಿನ ಮುಂದೆ ಎಲ್ಲರೂ ಸಮಾನರು; ಯಾರೇ ಆಗಲಿ ಕಾನೂನಿಗಿಂತ 
ದೊಡ್ಡವರಲ್ಲ; ಮತ್ತು ಎಲ್ಲರಿಗೂ ) ಸಮಾನ ರಕ್ಷಣ ದೊರಕಬೇಕು ಎಂಬ ಅಂಶಗಳು 
ಸಮಾನತೆಯ ಹಕ್ಕಿನಲ್ಲಿ ಒಳಗೊಂಡಿವೆ. 


ಧರ್ಮ, ಕುಲ, ಜಾತಿ, ಲಿಂಗ, ಜವಸ್ತಳ ಇವುಗಳ ಆಧಾರದ ಮೇಲೆ ರಾಜವು ಪಕ್ಷಪಾತ 
ಮಾಡುವಂತಿಲ್ಲ. ಅಂಗಡಿ, ಹೊಟೇಲು ಮೆತ್ತು ಮನೋರಂಜನಾ ಸ್ಥಳಗಳ ಪ್ರವೇಶಕ್ಕೆ 
ಯಾವುದೇಪ್ರ ಪಜೆಯ ಮೇಲೆ ನಿರ್ಬಂಧ ಹೇರುವಂತಿಲ್ಲ. ಸಾರ್ವಜರಿಕ ಬಾವಿ, ಕೆರೆ, ರಸ್ತೆ 
ಮತ್ತು ವಿರಾಮ ಸ್ಥಳಗಳನ್ನು ಉಪಯೋಗಿಸಲು ಕೂಡಾ ನಿರ್ಬಂಧವಿರುವುದಿಲ್ಲ. ಸರ್ಕಾರಿ 


ಸೇವೆಗೆ ಸೇರಲು ಎಲ್ಲಾ ನಾಗರಿಕರಿಗೂ ಸಮಾನ ಅವಕಾಶವಿದೆ. ಸಾರ್ವಜನಿಕ 


ಪೂಜಾಸ್ತಳಗಳಲ್ಲಿ ಆಯಾ ಮತಧರ್ಮದ ವ್ಯಕ್ತಿಯು ಪ್ರವೇಶಿಸಿ ಪ್ರಾ ಪ್ರಾರ್ಥನೆ ಮಾಡುವುದ ನ್ನು 
ತಡೆಯನಿವಂತಿಲ್ಲ. 





2. ಸ್ನಾತಂತ್ರದ ಹಕ್ಕು 


ಸಂವಿಧಾನದಲ್ಲಿ ನೀಡಿರುವ ಸಾತಂ ತ್ರದ ಹಕ್ಕು ಪ್ರತಿಯೊಬ್ಬ ರಿಗೂ ಕೆಳಕಂಡ 
ಸಾತಂ ತ್ರಗಳನ್ನು ನೀಡುತ್ತದೆ. 


, ವಾಕ್‌ಸಾತಂತ್ರಮತ್ತು ಅಭಿಪ್ರಾಯ ವ್ಯಕ್ತಪಡಿಸುವ ಸ್ವಾತಂತ್ರ್ಯ 
ಶಾಂತಿಯು ಯುಖಾಗ' ಸ ಸಬೆ ಸೇರುವ ಸ ಸನೆತಂತ್ರ್ಯ 
ಸಂಘಸಂಸ್ಸಗಳನು ಸಾಪಿಸುವ ಸಾತಂ 
| ದೇಶದ ವಿಲ್ಲೆಡೆ'ನಿಬ ನೆಂಧವಿಲದೆಸ ಂಜೆರಿಸುವ ಸಾತಂತ 
ಭಾರತದ ಯಾವುದೇ ಭಾಗದಲ್ಲಾದರೂ ವಾಸಿಸಿವ ಸ ಸಾತಂತ್ರ 
, ಯಾವುದೇ ಉದ್ಯೋಗ, ವೃತ್ತಿ ವ್ಯಾಪಾರ, ವ ವ್ಯವಹಾರ ಮೌಡುವ ಸ್ವಾತಂತ್ರ್ಯ 


ಸಟ ಚಟ 8 





ಚಟುವಟಿಕೆ: ವಾಕ್‌ ಸಾತಂತ್ರದ ಪ್ರಾಮುಖತೆ ಕುರಿತು ಒಂದು 
ವಿಚಾರಗೋಷ್ಠಿಯನ್ನು ಏರ್ಪಡಿಸಿ ಅಭಿಪ್ರಾಯ ಸಿಂಗ್ರಕಿ ಸಿರಿ. 


ಸ್ವಾತಂತ್ರ್ಯವು ಮೂಲಭೂತ ಹಕಾಗಿದರೂ ಅದ ನ್ನು ಮನಸಿಗೆ ಬಂದಂತೆ 
ಚಲಾಯಿಸಲು ಸಾಧ್ಯವಿಲ್ಲ. ಕೆಲವು ಸಂದರ್ಭಗಳಲ್ಲಿ ರಾಜ್ಯವು ವಕ'ಸಾತಂತ್ರದ ಮೇಲೆ 
ನಿರ್ಬಂಧಗಳನ್ನು ಹೆೇರಬಹುದೆಂದು ಸಂವಿಧಾನವೇ ತಿ ಸುತ್ತದೆ ಉದಾ: ವಾಕ್‌ ಸ್ವಾತಂತ್ರ 
ಇದೆಯೆಂದು ಬೇರೆಯವರ ಬಗ್ಗೆ ಇಲ್ಲಸಲ್ಲದ ಹಾಗೂ ಎಲ್ಲೆ ಮೀರಿದ ಮಾತುಗಳನ್ನ ಆಡಿ 
ಮಾನಹಾನಿ ಮಾಡುವಂತಿಲ್ಲ. 


3. ಶೋಷಣೆಯ ವಿರುದ್ಧದ ಹಕ್ಕು. 


ಬಡವರು, ಮಹಿಳೆಯರು, ಮಕ್ಕಳು ಮತ್ತು ದುರ್ಬಲರನ್ನು ಶೋಷ 
ಮಾಡಬಾರದು ಎಂಬುದು ಈ ಹಕಿನ ಉದೇಶ ದರ್ಮ, ಜಾತಿ“ವರ್ಗ ನತ ಲಿಂಗದ 
ಹೆಸರಿನಲ್ಲಿ ನಡೆಯುವ ಶೋಷಣೆಯನ್ನು ಷೇಧಿಸಲು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು 
ಅನೇಕ ಕಾಯಿದೆಗಳನ್ನು ಜಾರಿಗೆ ತಂದಿತೆ. ಉದಾಹರಣೆಗೆ; ವರದಕ್ಷಿಣೆ ಪಡೆಯುವುದು 
ಶಿಕ್ಷಾರ್ಹವಾಗಿದೆ. ಜೀತ ಪದ್ಧತಿಯನ್ನು ನಿಷೇದಿಸಲಾಗಿದೆ. ಗಣಿಗಾಠಿಕೆ, ಬೀಡಿ ತಯಾರಿಕೆ, 
ಪಟಾಕಿ ತಯಾರಿಕೆಗಳಂತಹ ಅಪಾಯಕಾರಿ ಕೆಲಸಗಳಲಿ ಮಕ್ಕಳನ್ನು ದುಡಿಸಿಕೊಳ್ಳುವುದನ್ನು 
ನಿಷೇದಿಸಲಾಗಿದೆ. ಅವರು ಹದಿನಾಲ್ಕು ವರ್ಷ ಪ್ರಾಯದವರೆಗೆ ಕಡ್ಡಾಯವಾಗಿ ಶೆಕ್ಷಣ “ 
ಪಡೆಯಬೇಕೆಂಬ ಕಾನೂನಿದೆ. 





4. ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು. 


ಭಾರತದ ಪ್ರಜೆಗಳು ತಮಗೆ ಸರಿಯೆನಿಸುವ, ಇಷ್ಟವಾಗುವ ಧರ್ಮವನ್ನು ಸೀಕರಿಸುವ 
ಹಾಗೂ ಅನುಸರಿಸುವ ಸ್ವಾತಂತ್ರ ನ್ನು ಹೊಂದಿರುತ್ತಾರೆ” ಸಾರ್ವಜನಿಕ ಶಾಂತಿ" ಶಿಸು, 
ಆರೋಗ ಮತು ನ್ಫೆ ರ್ಮಕ್ಳಿಕ್ಸ ಕ್ಲೆಯಾಗದಂತೆ ಇತರ ನಿಯಮಗಳನು 
ಗಮನಡೆಲಿಟುಕೊಂಡು, ಮತಧರ್ಮವನ್ನು ಆಚರಿಸುವ ಹಕ್ಕು ಎಲ್ಲರಿಗೂ ಇದೆ. ಬಲಾತ್ಕಾರ, 
ಮೋಸ ಮತ್ತೆ ಆಮಿಷಗಳ ಮೂಲಕ ಮತಾಂತರ ಮಾಡಬೌರದು ಎಂದು ಸಂವಿಧಾನದ ಲ 


ಹೇಳಲಾಗಿದೆ. 


ಡಿ ಸಾಂಸ್ಕ ಸ್ಛತೆಕ ಮತ್ತು ಶೈಕ್ಷಣಿಕ ಹಕ್ಕು 


ಧಾರ್ಮಿಕ ಮತ್ತು ಭಾಷೆ ಅಲ್ಪಸಂಖ್ಯಾತರ ಹಿತಾಸಕ್ತಿಯನ್ನು ರಕ್ಷಿಸುವುದು ಈ 
ಮೂಲಭೂತ ಹಕಿನ ಉದೇಶವಾಗೆಬೆ. ಯಾವುದೇ ಜನರು ತಮ್ಮ ಭಾಷ್‌ ಲಿಪಿ ಳೆ 
ಸಂಸ್ಕೃತಿಯನ್ನು ರಕ್ಷಿಸುವ ಹಕ್ಕನ್ನು ಪಡೆದಿದ್ದಾರೆ. ಅಲ್ಲಸಂ ಖ್ಯಾತರಿಗೆ ದಿದ್ಯಾಸಂಸ್ಥೆಗಳನ್ನು ಸ್ಥಾಪಿ 
ಆಡೆಳಿತವನ್ನು ನಡೆಸುವ ಹಕ ಇದೆ. ಆದೆರೆ ಭಾಷ"ಮತು ಧಾರ್ಮಿಕ ಶಲಸೆಂಖ್ಸತ 
ವಿದ್ಯಾಸಂಸ್ಥೆಗಳು ರಾಜ್ಯದ ನಿಯಮಗಳಿಗೆ ಬದ್ಧವಾಗಿರಬೇಕು. 





6. ಸಂವಿಧಾನಬದ್ಧ ಪರಿಹಾರದ ಹಕ್ಕು: 


ಮೂಲಭೂತ ಹಕುಗಳು ಉಲ್ಲಂಘನೆಯಾದಾಗ ನಾಗರಿಕನು ನ್ಯಾಯಾಲಯಕ್ಕೆ 
ದೂರು ಸಲ್ಲಿಸಬಹುದು. ಈ ಹಕ್ಕನ್ನು " ಸಂವಿಧಾನಬದ್ಧ ಪರಿಹಾರದ ಹಕು” ನಿನುವರು. ಇದಿರ 
ಮೂಲಕ ಉಳಿದೆಲ್ಲಾ ಮೂಲಬೊತ ಹಕ್ಕುಗಳನ್ನು ಸಂರಕ್ಷಿಸಿಕೊಳ್ಳಬಹುದಾಗೆದೆ 


ಮೂಲಭೂತ ಹಕುಗಳೆಂದರೆ: ನೇರವಾಗಿ ಸಂವಿಧಾನದಿಂದ ನಾಗರಿಕರಿಗೆ 
ಕೊಡಲ್ಲಟ ಹಕ್ಕುಗಳು. ಇವುಗಳನ್ನು ಸಂಸತ್ತು, ವಿಧಾನ ಸಭೆ, ಕಾನೂನಿನ ser 
ಅಧಿಕಾರಿ” ವರ್ಗ, ಪೊಲೀಸರು ಸೇರಿದಂತೆ ಯಾವುದೇ ಸಾರ್ವಜನಿಕ (ಸರ್ಕಾರಿ) ಸಂಸಗ 
ಮೊಟಕುಗೊಳಿಸುವುದು ಅಥವಾ ಉಲ್ಲಂಘಿಸುವುದು ನಿಷಿದ್ದ. ಯಾರ 
ಅನ್ಯಾಯಕ್ಕೆ ಒಳಪಟ ವಕಿ ನೇರವಾಗಿ ಉಚ ನ್ಯಾಯಾಲಯ ಅಥವಾ ಸರ್ಮೋಚ 
ನಾಯಲಯುದ ಮೊರೆ ಹೋಗಿ ಪರಿಹಾರೆ ದೊರಕಿಸಿಕೊಳಬಹುದು. ಮೂಲಬೂತ 
ಹಕ್ಕುಗಳಿಗೆ ಧಕ್ಕೆಯುಂಟಾದಲ್ಲಿ ಸರ್ವೋಚ್ಚ ನ್ಯಾಯಾಲಯಕ್ಕೆ ಇಲ್ಲವೆ ಉಚ್ಚ 


ನ್ಯಾಯಾಲಯಕ್ಕೆ" ರಿಟ್‌ ಅರ್ಜ' ಯನ್ನು ಸೆಲ್ಪಿ ಹುದು. 


ಮೂಲಭೂತ ಕರ್ತವ್ಯಗಳು 


ಮೂಲಭೂತ ಹಕ್ಕುಗಳು ಮತ್ತು ಕರ್ತವಗಳು ಒಂದೇ ನಾಣದ ಎರಡು 
ಮುಖಗಳಿದ್ದಂತೆ. " "ಕರ್ತವೆ' ಎಂದರೆ ವಕಿಯು ತನ್ನ ದೇಶಕ್ಕಾಗಿ ಮಾಡಬೇಕಾದ ಹೊಣೆ. 
ಪ್ರಜೆಗಳು ತಮ್ಮ ಮೂಲಥೊತ ಕರ್ತಫೆಗಳನ್ನು ಸಯುಂಸ್ಥ ಸ್ಫೂರ್ತಿಯಿಂದ ಮಾಡಿದರೆ ದೇಶದ 
ಅಭುದಯ ಉಾಧಿಸುವುದು ಸುಲಭ.” 


ಸಂವಿಧಾನದಲ್ಲಿ ಹನ್ನೊಂದು ಮೂಲಭೂತ ಕರ್ತವ್ಯಗಳನ್ನು ಸೇರಿಸಲಾಗಿದೆ. 
ಅವುಗಳು ಹೀಗಿವೆ. 


1. ಸಂವಿಧಾನ, ರಾಷ್ಟ್ರಧ್ವಜ ಮತ್ತು ರಾಷ್ಟ್ರಗೀತೆಯನ್ನು ಗೌರವಿಸುವುದು. 


10, 


11. 


ಸ್ಪಾತಂತ್ರ ಚಳವಳಿಯ ಉನ್ನತ ಆದರ್ಶಗಳನ್ನು ಪಾಲಿಸುವುದು. 

. ಭಾರತದ ಏಕತೆಯನ್ನು ರಕ್ಷಿಸುವುದು. 

. ಮಾತೃಭೂಮಿಯನ್ನು ರಕ್ಷಿಸುವುದು. 

. ಭಾರತೀಯರಾದ ನಾವೆಲ್ಲ ಒಂದು ಎಂಬ ಭಾವನೆಯನ್ನು ಬೆಳೆಸುವುದು. 

. ನಮ್ಮ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆಯನ್ನು ಹಾಗೂ ಐತಿಹಾಸಿಕ ಸ್ಮಾರಕಗಳನ್ನು 


ರಕ್ಷಿಸುವುದು. 


. ಪ್ರಾಕೃತಿಕ ಪರಿಸರವನ್ನು ಸಂರಕ್ಷಿಸಿ, ಅಭಿವೃದ್ದಿ ಪಡಿಸುವುದು. 
. ವೈಜ್ಞಾನಿಕ ಮನೋಭಾವ ಮತ್ತುವೈ ಚಾರಿಕತೆಯನ್ನು ಬೆಳೆಸುವುದು. 
. ಸಾರ್ವಜನಿಕ ಆಸ್ತಿಯನ್ನು ರಕ್ಷಿಸುವುದು ಹಾಗೂ 8 ಹಿಂಸೆಯನ್ನು ತಜಿಸುವುದು 


ವೈಯಕ್ತಿಕ ಹಾಗೂ ಸಾಮೂಹಿಕ ಚಟುವಟಿಕೆಗಳಲ್ಲಿ ಪ್ರಾ ಪ್ರಾವೀಣ್ಯತೆ ಪಡೆದು ದೇಶದ 


ಪ್ರಗತಿಗೆ ಶಮಿಸುವುದು 


ಎಲಾ ತಂದೆ ತಾಯಿಯರು ಹಾಗೂ ಪೋಷಕರು 6 ರಿಂದ 14 ವಯಸಿನ ಮಕ್ಕಳಿಗೆ 
ಶಿಕ್ಷಣ ಪಡೆಯುವ ಅವಕಾಶಗಳನ್ನು ಒದಗಿಸುವುದು. 








ಚಟುವಟಿಕೆ: "ಪರಿಸರ ಸಂರಕ್ಷಣೆಯಲ್ಲಿ ಇಂದು ally ಪಾತ್ರ' ಎಂಬ 
ವಿಷಯದ ಮೇಲೆ ಒಂದು ಚರ್ಚಾಕೊಟವನ್ನು ಏರ್ಪಡಿಸಿ ಅಭಿಪ್ರಾಯ ಸಂಗ್ರ ಹಸಿ. 


ಪ್ರಜೆಯು ತನ್ನ ಮೂಲಭೂತ ಕರ್ತವ್ಯಗಳನ್ನು ನಿರ್ವಹಿಸದಿದ್ದರೆ ಸರ್ಕಾರವು ಅದ ನ್ನು 
ನ್ಯಾಯಾಲಯದಲ್ಲಿ ಪ್ರಶಿಸುವಂತಿಲ್ಲ. ಆದರೊ ದೇಹದ ಎಲ್ಲ ಪ್ರಜೆಗಳು 
ಸ್ವಯಿಂಸ್ಕೂರ್ತಿಂಯಿಂದ ದ ಮೂಲಭೂತ ಕರ್ತವ್ಯಗಳನ್ನು ನಿರ್ವಹಿ ಸಬೇಕು. 


ಗುಂಪುಗಳಲ್ಲಿ ಚರ್ಚಿಸಿ ಉತ್ತರಿಸಿ. 


1. ಮೂಲಭೂತ ಹಕ್ಕುಗಳು ಎಂದರೇನು? 
2. ಸಮಾನತೆಯ ಹಕ್ಕು ಎಂದರೇನು? 


3. ಸಾಮಾಜಿಕ ಮತ್ತು ಆರ್ಥಿಕ ಶೋಷಣೆ ಹೇಗೆ ನಡೆಯುತ್ತದೆ? ಉದಾಹರಣೆಗಳನ್ನು 
ಕೊಡಿ 


4. ಮೂಲಭೂತ ಕರ್ತವ್ಯಗಳನ್ನು ಸ್ತಯಂ ಸ್ಫೂರ್ತಿಯಿಂದ ನಾವೇಕೆ ಪಾಲಿಸಬೇಕು? 
5, ಯಾವುದಾದರೂ ಮೂರು ಮೂಲಭೂತ ಕರ್ತವ್ಯಗಳನ್ನು ತಿಳಿಸಿ, 


ಚರ್ಚಿಸಿ 
1. ಮೂಲಭೂತ ಹಕ್ಕುಗಳ ಮಹತ್ವ. 
2. ಶಾಲಾವಠಾರದಲ್ಲಿ ವಿದ್ಯಾರ್ಥಿಗಳು ಮಾಡಬೇಕಾದ ಕರ್ತವ್ಯಗಳು. 


ಚಟುವಟಿಕೆಗಳು 


1. ಮೂಲಭೂತ ಹಕ್ಕುಗಳು ಮತ್ತು ಮೂಲಭೂತ ಕರ್ತವಗಳ ಕುರಿತು 
ವಿದ್ಯಾರ್ಥಿಗಳಿಂದ ಬರಡು ಮೂರು ನಿಮಿಷ ಭಾಷಣ ಮಾಡಿಸುವುದು. 


2. ಪ್ರಜೆಗಳು ಮೂಲಭೂತ ಕರ್ತವಗಳ ಪಾಲನೆ ಮಾಡದಿರುವ ಪ್ರಸಂಗಗಳನ್ನು 
ವಿದ್ಯಾರ್ಥಿಗಳಂದ ಹೇಳಿಸುವುದು. (ಉದಾ: ಊರಿನ ಸಾರ್ವಜನಿಕ ಕೆರೆಯೆಲ್ಲಿ ತಾ 
ವಸ್ತುಗಳನ್ನು ಎಸೆಯುವುದು; ಪ್ರಾಚೀನ ಕೋಟೆಯ ಕಲ್ಲುಗಳನ್ನು ಒಂದೊಂದಾ 
ಕದ್ದೊಯುವುದು, ಮತದಾನ ಮಾಡದಿರುವುದು). 


3. ನಮ ಸಂಸ್ಥತಿಯಲ್ಲಿ ಹಕುಗಳಂತೆಯೇ ಹೆಚ್ಚಿನ ಪ್ರಾ ಪ್ರಾಮುಖತೆಯನ್ನು ಕರ್ತವ್ಯಗಳಿಗೆ 
ನಿಔದಾಕೆ ಈ ಬಗೆ | ಚೆರ್ಟಿಸುವುದು. 


ಪಾಠ- 20: ರಾಜ್ಯ ನಿರ್ದೇಶಕ ತತ್ವಗಳು 


ಪಾಠದ ಪರಿಚಯ 


ನಮ್ಮ ಸಂವಿಧಾನದ ಲಿ ಅಳವಡಿಸಿರುವ ರಾಜ ನಿರ್ದೇಶಕ ತತ್ವಗಳು ಪ್ರಸ್ತಾವನೆಯಲ್ಲಿ 
ವಕವಾಗಿರರವ ಧ್ಯೇಯೋದ್ದೇಶಗಳನ್ನು ಸಾಧಿಸಲು ಇವು ಸಹಾಯನೊಗುತನೆ ಎಂಬುದನ್ನು 
ಶಿವರಿಸಲಾಗಿದೆ. ” 


ಬಟಾ ಚ 


1. ರಾಜ್ಯ ನಿರ್ದೇಶಕ ತತ್ವಗಳ ಅರ್ಥ ಪ್ರಾ ಪ್ರಾಮುಖತೆಗಳನ್ನು ತಿಳಿಯುವುದು. 


2. ರಾಜ ನಿರ್ದೇಶಕ ತತ್ರಗಳು ಸುಖೀರಾಜ್ಯಸ ಸ್ಥಾಪನೆಗೆ ಹೇಗೆ ಪೂರಕವಾಗಿವೆ 
ಎಂಬುದನ್ನು ಅಥೆ ರ್ಕ ಸಿಕೂಳ್ಳುವುದು. 5 


ರಾಜ್ಯ ನಿರ್ದೇಶಕ ತತ್ವಗಳ ಅರ್ಥ 


ಸುಖೀರಾಜ ಸ್ಥಾಪನೆಯ ಗುರಿಯನ್ನು ಸಾಧಿಸುವುದಕ್ಕಾಗಿ ಸಂವಿಧಾನವು ಕೆಲವು 
ತತ್ವಗಳನ್ನು ಮುಂದಿಟ್ಟು “ರಾಜ್ಯಕ್ಕೆ ಮಾರ್ಗದರ್ಶನ ನೀಡಿದೆ. ಇಂತಹ ಮಾರ್ಗದರ್ಶಿ 
ಸೊತ್ರಗೆಳನ್ನು ರಾಜ ಇರ್ದೇಶಕತತ್ರಗಳು ಎನುವರು. ಯಾವುದೇ ಸರ್ಕಾರ ಅಧಿಕಾರಕ್ಕೆ 
ಬಂದರೂ ಇವು ೪ನ್ನು ಗಮನದ್ಲಿಟುಕೊರಿಡು ರಾಜಭಾರ ಮಾಡಬೇಕೆಂಬುದು ಇಶ್ರಿಗಳ 
ಉದ್ದೇಶವಾಗಿದೆ. ಭರದ ಸಮಗ್ರ ಅಭಿವೃ ದ್ದಿಗೆ ಇವು ದೆಕೊಚಿಯಾಗಿವೆ 


ರಾಜ್ಯ ನಿರ್ದೇಶಕ ತತ್ವಗಳ ಪ್ರಾ ಪ್ರಾಮುಖ್ಯತೆ 


ರಾಜ್ಯ ನಿರ್ದೇಶಕ ತತಗಳು ಕೇಂದ್ರ ಹಾಗೂ ರಾಜ ಸರ್ಕಾರಗಳಿಗೆ ಸಂವಿಧಾನ 
ನೀಡುವ ನೆರ್ಟೀಶನಗಳಾಗೆಔ. ಕಾನೂನು ರಚಿಸುವಾಗ ನೀತಿಗಳನು ರಚಿಸಿ ಜಾರಿಗೆ 
ತರುವಾಗ ಈ ತತ್ವಗಳನ್ನು ಅಳವಡಿಸಿಕೊಳ್ಳುವುದು ಅವಶ್ಯಕ. ಸ ಸಾತಂತ್ರೈ ಸಮಾನತೆ ಭ್ರಾತೃತ್ವ 


ಸಾಧಿಸಲು ಮತ್ತು ಸುಖಿ ರಾಜ್ಯವನ್ನು ಸ್ಥಾಪಿಸಲು ರಾಜ್ಯ ನಿರ್ದೇಶಕ ತತ್ವಗಳು 
ಮುಖ್ಯವನಿಸುತ್ತವೆ. | 


ರಾಜ್ಯ ನಿರ್ದೇಶಕ ತತ್ವಗಳ ವಿಧಗಳು 


ಭಾರತ ಸಂವಿಧಾನದಲ್ಲಿ ಅಳವಡಿಸಿರುವ ರಾಜ್ಯ ನಿರ್ದೇಶಕ ತತ್ವಗಳು ಕೆಳಕಂಡಂತಿವೆ. 


1. ಸಾಮಾಜಿಕ ನ್ಯಾಯ: ಪ್ರಜೆಗಳಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ 
ನ್ಯಾಯ ಒದಗಿಸಿ ಜನಕಲಾಣವನ್ನು ಸಾಧಿಸುವುದು. 


2. ದುರ್ಬಲರಿಗೆ ಸಾಮಾಜಿಕ ನ್ಯಾಯ: ದುರ್ಬಲರಿಗೆ ಜೀವನಾಧಾರ ನೀಡುವುದು; 
ಆರ್ಥಿಕ ಶೋಷಣೆಯ ನಿವಾರಣೆ ಮತ್ತು ಶೈಕ್ಷಣಿಕ ಸೌಲಭಗಳನ್ನು ಒದಗಿಸುವುದು ಅವರಿಗೆ 
ಕಾನೂನಿನ ಉಚಿತ ನೆರವು ಒದಗಿಸುವುದು. | 


3, ಮಹಿಳೆ ಮತ್ತು ಕಲಾಣ: ಒಂದೇ ರೀತಿಯ ಕೆಲಸಕ್ಕೆ ಪುರುಷರಷ್ಟೇ 
ಮಹಿಳೆಯರಿಗೂ ಸಮಾನ ವೌತನ;ಮಹಿಳೆಯರಿಗೆ ಹೆರಿಗೆ ಸೌಲಭ;'ಮಕಳ ಶೋಷಣೆಯ 
ತಡೆ; ಮಕ್ಕಳು ಆರೋಗ್ಗವಂತರಾಗಿ ಬೆಳೆಯಲು ಅವಕಾಶ ಮತ್ತು ಅವರಿಗೆ ಉಚಿತ ಮತ್ತು 
ಕಡ್ಡಾಯ ಪ್ರಾಥಮಿಕ ಶಿಕ್ಷಣ. 





4. ಕಾರ್ಮಿಕ ಕಲಾಣ: ಕಾರ್ಮಿಕರ ಯೋಗಕ್ಷೇಮ ನೋಡಿಕೊಳ್ಳುವುದು; 
ದುಡಿಯುವ ಹಕ್ಕು; ದತೆಡಿಯಲು ಅನುಕೂಲಕರ ವಾತಾವರಣ: ಕಾರಕರಿಗೆ ಕನಿಷ್ಠ 
ವೇತನ; ಮತು ಅವರಿಗೆ ಆಡಳಿತದಲ್ಲಿ ಭಾಗಿಗಳಾಗಲು ಅವಕಾಶ ನೀಡುವುದು. 


5. ಅಸಹಾಯಕರಿಗೆ ನೆರವು: ವೃದ್ಧ, ರೋಗಿ ಮತ್ತು ನಿರುದ್ಯೋಗಿಗಳು ಬದುಕಲು 
ಸರ್ಕಾರದಿಂದ 


ನೆರವು. 


6. ಸರ್ವರಿಗೂ ಸಮಾನ ಕಾನೂನು: ಭಾರತದ ಎಲ್ಲ ಪ್ರಜೆಗಳಿಗೂ ಸಮಾನ ನಾಗರಿಕ 
ಕಾನೂನು ಜಾರಿಮಾಡುವುದು. 


7. ಪಾನ ನಿಷೇದ: ಮದ್ಯಪಾನದಿಂದ ಆರೋಗ ಕೆಡುತ್ತದೆ, ಕುಟುಂಬದ 
ಆರ್ಥಿಕ ಸಿತಿ ಹೆಬೆಗೆಡುತದೆ ಹಾಗೂ ಮಹಿಳೆಯರ ಶೋಷಜ ಔ ಹೆಚ್ಚುತ್ತದೆ. ಇದಕ್ಕಾಗಿ ನಮ್ಮ 
ಸಂವಿಧಾನವು ಮದಪಾನ ನಿಷೇದವನ್ನು ಜಾರಿಗೆ ತರುವಂತೆ ರಾಜ್ಯ ಸರ್ಕಾರಗಳಿಗೆ 
ನಿರ್ದೇಶನ ನೀಡಿದೆ. 


8. ಕೃಷಿ ಮತ್ತು ಪಶು ಸಂಗೋಪನೆಯ ಸಂಘಟನೆ: “ ರಾಜ್ಯವು ಕೃಷಿಯನ್ನು ಮತ್ತು 
ಪಶು ಸಂಗೋಪ ನೆಯನು ಆಧುನಿಕ ಮತು ವೆ.ಜಾನಿಕ ರೀತಿಯಲ್ಲಿ ಸಂಘಟನೆ 
ಗೊಳಿಸುವುದಕ್ಕೆ ಪ್ರಯತ್ನೆಸತಕ್ಕುದು ಮತ್ತು ವಿಶೇಷವಾಗಿ ತಳಿಗಳನ್ನು ಸಂರಕ್ಷಿಸಿ 
ಉತ್ತಮಗೊಳಿಸುವುದಕಾಗಿ $ನುಗಳ ಮತು ಕರುಗಳ ಹಾಗೂ ಇತರ ಹಾಲು ಕೊಡುವ 
ಮತ್ತು ಭಾರ ಎಳೆಯುವ ದನಕರುಗಳ ವಧೆಯನ್ನು ನಿಷೇಧಿಸುವುದಕ್ಕಾಗಿ ಕ್ರ ಕಮ 
ಕೆ ಗೊಳ್ಳತಕ್ಕುದು” ಎಂದು ಸಂವಿಧಾನದಲ್ಲಿ ನಿದೇಕೆಶಿಸಲಾಗಿದೆ. 


9. ಪರಿಸರ: ಪರಿಸರ ರಕ್ಷಣೆ ಮತ್ತು ಸುಧಾರಣೆ ಹಾಗೂ ವನಜೀವಿಗಳ ರಕ್ಷಣೆ; 
ಗಣಿಗಾರಿಕೆ, ಕೈಗಾರಿಕೆಗಳಿಂದ ಉಂಟಾಗುವ ಮಾಲಿನಗಳಿಂದ ೩ ಪಶೆಸರವನ್ನು “ 
ಸಂರಕ್ಷಿಸುವುದು. ಹಾಗೂ ವನ್ಮಜೀವಿಗಳ ರಕ್ಷಣ ಮಾಡುವುದು. 








10. ಐತಿಹಾಸಿಕ ಸ್ನಾರಕಗಳ ರಕ್ಷಣೆ: ಐತಿಹಾಸಿಕ ಸಳಗಳ ಹಾಗೂ ಸ್ಮಾರಕಗಳ ರಕ್ಷಣೆ 
ಮಾಡುವುದು ಉದಾಹರಣ: ಹಂಪಿ, ಬೇಲೂರು, ಹಳೇಬೀಡು, ಪಟ್ಟದಕಲ್ಲು, 
ಶ್ರೀರಂಗಪಟ್ಟಣ, ವಿಜಯಪುರ, ಬಾದಾಮಿ ಮುಂತಾದ ಪ್ರೇಕ್ಷಣೀಯೆ ಸ್ಥಳಗಳನ್ನು 
ಸಂರಕ್ಷಿಸುವುದು. 





11. ಅಂತಾರಾಷ್ಟ್ರೀಯ ಶಾಂತಿ ಭದ್ರತೆಗಳನ್ನು ಕಾಪಾಡುವುದರಲ್ಲಿ ದೇಶವು ಸಹ 
ಭಾಗಿಯಗಿರುವುದು. 


ಸಾಮಾಜಿಕ ನ್ಯಾಯ ಎಂದರೇನು? ಜಾತಿ, ಧರ್ಮ, ಲಿಂಗ, ಭಾಷೆ, ವರ್ಣ, ಪ್ರದೇಶ 
ಮತ್ತು ಅಂತಸ್ತುಗಳ ಭೇದಭಾವ ಇಲ್ಲದೆ ಎಲಾ ನಾಗರಿಕರಿಗೆ ರಕ್ಷಣೆ ನೀಡುವುದು ಹಾಗೂ 
ಎಲ್ಲರನು ಸಮಾನ ದ ೈಷ್ಟಿಯಂದ ನೋಡುವುದೇ ಸಾಮಾಜಕ ನಾಯ. ಹಿಂದುಳಿದ 
ವರ್ಗಗೆಳ ಹಿತಾಸಕ್ತಿ ಕನ್ನ ವೇತನ, ಜೀತಪದ್ಧತಿಯ ನಿರ್ಮೂಲನ, ಮಕ್ಕಳ ಶೋಷಣೆಯ 


ನಿರ್ಮೂಲನ, ಸ್ತ್ರೀಯರಿಗೆ ಸಮಾನ ಹಕ್ಕು ಹಾಗೂ ಗೌರವ ಮುಂತಾದವುಗಳು ಸಾಮಾಜಿಕ 
ನ್ಯಾಯಕ್ಕೆ ಒಳಪಟ್ಟಿವೆ. 


ಸಂವಿಧಾನವು ಹಲವಾರು ಸಲಹ ಮತ್ತು ನಿರ್ದೇಶನಗಳನ್ನು ರಾಜಕೆ ನೀಡಿದೆ. 
ಆದರೂ ಅವುಗಳ ಉಲ್ಲಂಘನೆಯಾದರೆ, ನಾಗರಿಕರು ನ್ಲಾಯಾಲಯವೆಲೆ ದೂರು 
ಸಲ್ಲಿಸುವಂತಿಲ್ಲ. (ಉದಾಹರಣೆ - ಆರು ದಶಕಗಳು ಕಳೆದರೂ ಕೇಂದ್ರ ಸರ್ಕಾರ ಮತ್ತು 
ಅನೇಕ ರಾಜ ಸರ್ಕಾರಗಳು ಮಧಪಾನ ನಿಷೇದ ಕಾನೂನು ತಂದಿಲ್ಲ. ಈ ನಿಟ್ಟಿನಲ್ಲಿ 
ನ್ವಾಯಾಲಯುದಲ್ಲಿ ದೂರು ಸಲ್ಲೆಸುವಂತಿಲ್ಲ) 


ಚಟುವಟಿಕೆ: ರಾಜ್ಯ ನಿರ್ದೇಶಕ ತತ್ತ್ವಗಳು ನಮ್ಮ ರಾಜದಲಿ ಎಷರ ಮಟ್ಟಿಗೆ ಜಾರಿಗೆ 
ಬಂದಿವೆ? ಇಂದೂ ಬೇರೆ ಚೀರೆ ರೀತಿಯ ಶೋಷಣೆಗಳು ಸೆಡೆಯುತೆಲೇ ಇವೆ ಈ 
ವಿಚಾರದಲ್ಲಿ ಒಂದು ಚರ್ಚಾಕೂಟವನ್ನು ಏರ್ಪಡಿಸಿ ಅದರಲ್ಲಿ ಮೂಡಿಬಂದ 
ಅಭಿಪ್ರಾಯಗಳನ್ನು ಸಂಗ್ರಹಿಸಿ ಪಟ್ಟಿ ಮಾಡಿ. 


ಗುಂಪುಗಳಲ್ಲಿ ಚರ್ಚಿಸಿ ಉತ್ತರಿಸಿ. 


1. ರಾಜ್ಯ ನಿರ್ದೇಶಕ ತತ್ವಗಳು ಎಂದರೇನು? 


2. ಮಹಿಳೆ ಮತ್ತು ಮಕ್ಕಳ ಕಲಾಣ ಸ್ಥಾಪಿಸುವುದಕ್ಸಾಗಿ ಸಂವಿಧಾನವು ರಾಜ್ಯಕ್ಕೆ ಯಾವ 
ನಿರ್ದೇಶನಗಳನ್ನು ನೀಡಿಔ).. 


3. ಸರ್ವರಿಗೂ ಸಮಾನ ಕಾನೂನಿನ ಅವಶಕತೆಯನ್ನು ತಿಳಿಸಿ? 


4. ಮಧ್ಯಪಾನ ನಿಷೇದವನ್ನು ಜಾರಿಗೆ ತರಲು ರಾಜ್ಯಕ್ಕೆ ನಿರ್ದೇಶನವನ್ನು ಏಕೆ 
ನೀಡಿಲಾಗಿದೆ? 


ಚರ್ಚಿಸಿ 
1. ದುರ್ಬಲರಿಗೆ ಸಾಮಾಜಿಕ ನ್ಯಾಯ. 
2. ಮಧ್ಯಪಾನ ನಿಷೇದ. 
3. ಐತಿಹಾಸಿಕ ಸ್ಮಾರಕಗಳ ರಕ್ಷಣೆ. 


4. ಮಕಳ ಶಿಕ್ಷಣ ಹಕ್ಕನ್ನು ಇನ್ನಷ್ಟುಪ ಪರಿಣಾಮಕಾರಿಯಾಗಿ ಕಾರ್ಯರೂಪಕ್ಕೆ ತರಲು 
ಏನು ಮಾಡತಕ್ಕ? 


ಚಟುವಟಿಕೆಗಳು 


1. ನಿಮ ಸುತ್ತಮುತ್ತಲಿನ ಸಮುದಾಯದಲ್ಲಿ ಕಂಡು ಬರುವ ಸಾಮಾಜಿಕ ಹಾಗೂ 
ಆರ್ಥಿಕವಾಗಿ ದುಬ ೯ಲರಾಗಿದ್ದವರನ್ನು ಗಮನಿಸಿ. ಅವರೇಕೆ ದುಬ ೯ಲರಾಗಿದಾರೆ 
ಎಂಬದರ ಬಗ್ಗೆ ಸಹಪಾಠಿಗಳೊಡ ನೆ “ತನೆ ನಡೆಸಿ. 


ಡಿ ಮಧ್ಯಪಾನ ಸೇವನೆ ಹಾಗೂ ಮಾದಕ ಪದಾರ್ಥಗಳ ಬಳಕೆಯು ನಮ್ಮ ಯುವ 
ಜನೊಂಗದ ಮೇಲೆ ಬೀರುತ್ತಿರುವ ದುಷರಿಣಾಮಗಳೇನು? ಈ ವಿಚಿರವಾಗಿ 
ಒಂದು ವಿಚಾರಗೋಷ್ಠಿಯನ್ನು ಏರ್ಪಡಿಸಿ ಅಭಿಪ್ರಾಯ ಸಂಗ್ರಹಿಸಿ. 


3. ಮಕ್ಕಳ ಹಕ್ಕು ಮಗುವಿನ ಸರ್ವತೋಮುಖ ಅಭಿವೃದ್ಧಿಗೆ ಅವಶ್ಯಕವಾಗಿದೆ. ಅವುಗಳ 
ಉಲ್ಲಂಘಣೆಯಾದಾಗ ಚ್ಛೆ ಲ್‌ ಲ್ಫಿ ನ್‌ 1098 ಎಂಬ ಇಪಾಯಶಾಣಿ ಸಂಖೆ 
ಕರೆಯನು ಮಾಡಬಹುದಿಂಥು "ನಿಮಗೆ ತಿಳಿದಿದೆ. ಈ ವಿಚಾರ ಕುರಿತು ಬೆಂದು 
ಚರ್ಚಾಗೋಷ್ಠಿ ಏರ್ಪಡಿಸಿ ಅಭಿಪ್ರಾಯ ಸಂಗ್ರಹಿಸಿ. 


ಪಾಠ- 21: ನಮ್ಮ ರಕ್ಷಣಾ ಪಡೆಗಳು 


ಪಾಠದ ಪರಿಚಯ 


ಈ ಪಾಠದಲ್ಲಿ ನಮ್ಮ ರಕ್ಷಣಾಪಡೆಗಳ ವಿಭಾಗಗಳು, ಕಾರ್ಯಗಳು, ತರಬೇತಿ 
ಕೇಂದ್ರಗಳು, ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳು, ಕೇಂದ್ರ ಕಚೇರಿ ಮುಂತಾದವುಗಳ ಪರಿಚಯವನ್ನು 
ನೀಡಲಾಗಿದೆ. ಜೊತೆಗೆ ಪೂರಕ ರಕ್ಷಣಾಪಡೆಗಳು, ಸಹಾಯಕ ರಕ್ಷಣಾಪಡೆಗಳು ಮತು“ 
ನಾಗರಿಕ ರಕ್ಷಣಾಪಡೆಗಳ ಬಗೆಗೆ ಈ ಪಾಠದಲ್ಲಿ ನಿರೂಪ ಣೆಯಿದೆ” 


ಬಾ ಚಹ 


1. ನಮ್ಮ ರಕ್ಷಣಾಪಡೆಗಳ ಬಗೆಗೆ ತಿಳಿದುಕೊಳ್ಳುವುದು. 

2. 2 ಭೂಸೇನೆ, ನೌಕಾದಳ ಮತ್ತು ವಾಯುಪಡೆಗಳ ಬಗೆಗೆ ಅರ್ಥೈಸಿಕೊಳ್ಳುವುದು. 

3. ರಕ್ಷಣಾಪಡೆಗಳ ಸಾಮರ್ಥ್ಯಗಳನ್ನು ಅರಿತುಕೊಳ್ಳುವುದು. 

4. ಪೂರಕ ರಕ್ಷಣಾಪಡೆಗಳ ಸೇವೆಯನ್ನು ಅರಿತು ಹೆಮ್ಮೆಪಡುವುದು. 

5. ಸಹಾಯಕ ಸೇನಾಪಡೆಗಳ ಸ್ವಯಂಸೇವೆಯನ್ನು ಕುರಿತಾಗಿ ಅಭಿಮಾನಪಡುವುದು. 


ರಕ್ಷಣಾಪಡೆಗಳು 


ದೇಶವನ್ನು ಪರಕೀಯರ ಆಕ್ರಮಣಗಳಿಂದ ರಕ್ಷಿಸುವುದು ರಾಷ್ಟ್ರದ ಪ್ರಥಮ ಕರ್ತವ್ಯ. 
ಈ ಕಾರ್ಯವನ್ನು ರಕ್ಷಣಾಪಡೆಗಳಿಗೆ ನೀಡಲಾಗಿದೆ. ಆದುದರಿಂದ ರಕ್ಷೆಣಾಪಡೆಗಳ ಪಾತ್ರ್‌ 
ಮಹತ್ವದ್ದಾಗಿದೆ. “ಬಾರೆತವು ಶಿಸ್ತು, ಸಾಮರ್ಥ ಹೂಂದಿದ ಹಾಗೂ ಪರಾಕ್ರಮಶಾಲಿಯಾದ 
ರಕ್ಷಣಪಡೆಯನು ಹೊಂದಿರುವುದು ಹೆನ್ಮುಯ ವಿಷಯ. ಸಾತಂತ್ರಬಂದ ಮೇಲೆ ನಮ್ಮ 
ದೇಶದ ಸಮಗ್ರತೆಗೆ ಸವಾಲುಗಳು ಎದುರಾದಾಗ ನಾವು ಅವನ್ನು ಸಮರ್ಥವಾಗಿ 
ಎದುರಿಸಿದೇತೆ ಉದಾಹರಣಗೆ ಚೀನಾ ಮತ್ತು ಪಾಕಿಸ್ಥಾನದ ದಾಳಿಗಳು. ನಮ್ಮ 
ಸೇನಾಪಡೆಗಳು ತಾಯಿನಾಡಿಗಾಗಿ ಎಲ್ಲಾ ತ್ಯಾಗಕ್ಕೂ ಸಿದ್ದ ಎಂಬುದನ್ನು ಕಾಗಿನೆಲ್‌ 
ಯುದ್ದದಲ್ಲಿ ಪ್ರದರ್ಶಿಸಿದ್ದೇವೆ. 


1. 1, ಭಾರತವ) 15,200 ಕೆ. ಮೀ. ಭೂಗಡಿ ಪ್ರದೇಶವನ್ನು ಮತು 7516.5 ಕಿ. ಮೀ. 
ಜಲಗಡಿ ಪ್ರದೇಶವನ್ನು ಹೊಂದಿದೆ. 


2. ದೇಶದ ರಕ್ಷಣಾ ವವಸ್ಥಗೆ ಆಯವಯದ ಶೇ. 40 ಥಂತ ಹುಚ್ಚನ ಹಣಕಾಸನ್ನು 
ಮೀಸಲು 'ಇಡಲೌಗತ್ತದೆ. 


ರಕ್ಷಣಾಪಡೆಗಳ ಜವಾಬ್ದಾರಿಗಳು 


1. ದೇಶದ ಗಡಿಪ್ರದೇಶಗಳ ರಕ್ಷಣೆ. 
2. ದೇಶದ ಸಮಗ್ರತೆಯನ್ನು ಕಾಪಾಡುವುದು. 
3. ಕಳ್ಳಸಾಗಾಣಿಕೆ ಮತ್ತು ಕಾನೂನುಬಾಹಿರ ಚಟುವಟಿಕಗಳನ್ನು ತಡೆಗಟ್ಟುವುದು. 


ಭಾರತದ ರಾಷ್ಟ್ರಪತಿಯವರಿಗೆ ನಮ ರಕ್ಷಣಾಪಡೆಗಳ ಸರ್ವೋಚ್ಛ ಅಧಿಕಾರ 
ನೀಡಲಾಗಿದೆ. ರಕ್ಷಣಾವವಸ್ಷೆಯು ಮೂರು ವಿಭಾಗಗಳನ್ನು ಹೊಂದಿದೆ: ಭೂಸೇನೆ, 
ನೌಕಾದಳ ಮತ್ತು ವಾಯುಪಡೆ. ರಕ್ಷಣಾಪಡೆಗಳು ಸಾತಂತ್ರೋತ್ಸವ ಮತ್ತು ಗಣರಾಜ್ಯೋತ್ಸವ 
ಪರೇಡ್‌ನಲ್ಲಿ ಪಾಲ್ಗೊಂಡು ತಮ್ಮ ಸೇನಾಸಾಮರ್ಥ್ಯವನ್ನು ಪ್ರ ಶ್ರಸುತ್ತಷೆ' 


ರಕ್ಷಣಾಪಡೆಗಳಲ್ಲಿ ತಮ್ಮ ಸಾಮರ್ಥಗಳನ್ನು ಮೆರೆಯಲು ತರಬೇತಿ ಕೇಂದ್ರಗಳಿವೆ. 
ಅವುಗಳಲ್ಲಿ ಮುಖವಾದವುಗೆಳು: ರಾಷ್ಟ್ರೀಯ ಶಿಕ್ಷಣಾ ಕಾಲೇಜು, ನವದೆಹಲಿ, ರಕ್ಷಣಾ 
ಸೇವಾ ಸಿಬಂದಿ ತರಬೇತಿ ಕೇಂದ್ರ, ಉದಕಮಂಡಲಿ, ಭಾರತೀಯ ಮಿಲಿಟರಿ ಅಕಾಡೆಮಿ, 
ಡೆಹರಾಡೂನ್‌ ಮತ್ತು ರಾಷ್ಟ್ರೀಯ ರಕ್ಷಣಾ ಅಕಾಡೆಮಿ, ಖಡಕ್‌ವಾಸ್ಸಾ ಪುಣೆ. 


ಭಾರತೀಯ ಭೂಪಡೆ 





ಭಾರತದ ಭೂಸೇನೆಯು ವಿಶತದಲಿಯೇ ಎರಡನೆಯ ಅತಿದೊಡ್ಡ 


ಭೂಸೇನಾಪಡೆಯಾಗಿದೆ. ಭೂಸೇನೆಯು ಪದಾತಿದಳ ಸೈನಿಕ), ಅಶ್ವದಳ, ಪಿರಂಗಿದಳ, 
ಒಂಟೆದಳ ಮತ್ತು ಯುದ್ಧ ಟ್ಯಾಂಕರ* ಗಳನ್ನು ಹೊಂದಿದೆ. 


ಭೂಸೇನೆಯಲ್ಲಿ ಒಟ್ಟು 11,00,000 ಯೋರಧರಿದಾರೆ. 9,60,000 ದಷು ಕಾಯ್ದಿಟ್ಟ 
ಯೋರಧರಿದಾರೆ. 


ಭೂಸೇನೆಯ ಮುಖಸ್ತರನು ದಂಡನಾಯಕ (ಜನರಲ್‌) ಎಂದು 
ಕರೆಯುವರು.ಇವರು ಸೇನೆಯ ನಿಯಂತ್ರಣ, ತರಬೇತಿ, ಕಾರ್ಯಾಚರಣೆ ಮತ್ತು ಆಡಳಿತ 
ವವಸ್ಥೆಯನ್ನು ಹೊಸದಿಲ್ಲಿಯಲ್ಲಿರುವ ಭೂಸೇನೆಯ ಪ್ರಧಾನ ಕಚೇರಿಯಿಂದ 
ರ್ವಹಿಸುತ್ತಾರೆ. 


ದೇಶದ ಗಡಿಗಳ ರಕ್ಷಣೆಯ ಜೊತೆಗೆ ನೈಸರ್ಗಿಕ ವಿಕೋಪಗಳಾದ ಭೂಕಂಪ, 
ಪ್ರವಾಹ, ಬರಗಾಲ, ಭೂಕುಸಿತ, ಬಿರುಗಾಳಿ ಮುಂತಾದ ಸಂದರ್ಭಗಳಲ್ಲಿ ಮಾನವೀಯ 
ಕಾರ್ಯಗಳನು ಭೂಸೇನೆ ನಿರ್ವಹಿಸುತ್ತದೆ. ಭೂಸೇನೆಯು ತಾಂತ್ರಿಕವಾಗಿ ಅತ್ತಂತ 
ಮುಂದುವರೆದಿದೆಯಲ್ಲದೆ ಬೇಹುಗಾರಿಕೆ ವ್ಯವಸ್ಥೆಯನ್ನು ಹೊಂದಿದೆ... 5 


ಭಾರತೀಯ ನೌಕಾದಳ 





ಕರಾವಳಿ ತೀರವನ್ನು ಹಾಗೂ ದ್ವೀಪಗಳನ್ನು ರಕ್ಷಿಸಲು ನೌಕಾದಳದ ಅಗತ್ಯವಿದೆ. 
ಭಾರತದ ನೌಕಾದಳವು ಜಗತ್ತಿನಲ್ಲಿ ಆರನೆಯ ಅತಿ ದೊಡ್ಡ ನೌಕಾದಳವಾಗಿದೆ. ಔದರ 
ಮುಖ್ಯಸ್ಥರನ್ನು ಆಡಿರಲ್‌ ಎಂದು 'ಕರೆಯುತ್ತಾರೆ. ನೌಕಾದಳದ ಮುಖ್ಯ ಕಚೇರಿ 
ಹೊಸೆಔೆಲಿಯುಲಿದೆ 


ಭಾರತೀಯ ವಾಯುಪಡೆ 








ನೌಕಾದಳವು ಆಧುನಿಕ ಮಾದರಿಯ ಕ್ಷಿಪಣಿ ಹಡಗುಗಳು ಮತ್ತು 


ಜಲಾಂತರ್ಗಾಮಿಗಳನು ಹೂಂದಿದೆ. ಅವುಗಳಲ್ಲಿ ಐ. ಎನ್‌. ಎಸ್‌. ವಿಭೂತಿ ಮತ್ತು ಐ. ಎನ್‌. 


ಎಸ್‌. ಗೋದಾವರಿ, ಪ್ರೆಮುಖವಾದವುಗಳು. ಅಲ್ಲದೆ ಐ. ಎನ್‌. ಎಸ್‌. ವಿರಾಟ್‌ ಮತ್ತು ಐ. 
ಎನ್‌. ಎಸ್‌. ವಿಕ್ರಮಾದಿತ್ಯದ ೦ತಹ ವಿಮಾನವಾಹಕಗಳನ್ನು ಹೊಂದಿರುವ ನೌಕಾದಳವು 
ಸುಸಜಿತವಾಗಿದೆ. ಕನಾಕೆಟಕದ ಕಾರವಾರದಲ್ಲಿ "ಸೀಬರ್ಡ್‌ ನೌಕಾ ನೆಲೆಯನ್ನು 

ಸಾಗಿದೆ 


ಭಾರತವು ಪ್ರಪಂಚದಲ್ಲಿಯೇ ಐದನೆಯ ಅತಿ ದೊಡ್ಡ ವಾಯುಪಡೆಯನು 
ಹೊಂದಿದೆ. ಇದರ ಮುಖ್ಯಸ್ಥರನ್ನು ಏರ“ ಚೀಫ್‌ ಮಾರ್ಷಲ್‌. ಎನ್ನುವರು. ಇದರ ಕೇಂದ್ರ 
ಕಚೇರಿ ಹೊಸದಿಲ್ಲಿಯಲೆದೆ. ಆಡಳಿತದ ಅನುಕೂಲಕ್ಕಾಗಿ ವಾಯುಪಡೆಯನ್ನು ಐದು 
ಕಮಾಂಡಗಳಾಗಿ ವಿಂಗಡಿಸಲಾಗಿದೆ. 


ಬೆಂಗಳೂರು, ಹೈದರಾಬಾದ್‌ ಮತು ದಿಂಡಿಗಲ್‌ನಲ್ಲಿ (ತಮಿಳುನಾಡು) 
ವಾಯುಪಡೆಗೆ ತರಬೇತಿ ನೀಡುವ ಪ್ರಮುಖ ಕೇಂದ್ರಗಳಿವೆ ವಾಯುಪಡೆಯು 
ತಂತ್ರಜಾನದ ಅಳವಡಿಕೆಯಿಂದ ಅನೇಕ ಹೊಸ ಯುದ್ದ ವಿಮಾನಗಳನ್ನು ಹೊಂದಿ 
ಶಸ್ತ್ರಸನ್ನದ್ದವಾಗಿದೆ. 


ನಮ್ಮ ವಾಯುಪಡೆಯು ಜಾಗಾರನಂತಹ ಆಧುನಿಕ ಯುದ್ದ ವಿಮಾನಗಳನ್ನು 
ಹೊಂದಿದೆ.'ಅದು ಒಟು 1,00,000 ರಷ್ಟು ಯೋಧರು ಮತ್ತು 1330 ರಷ್ಟು 
ವಿಮಾನಗಳನ್ನು ಹೊಳಿದಿದೆ. ವಾಯುಫೆಡೆಯು ಬಲಾಡ್ಯವಾಗಿರುವುದು "ನಮ್ಮೆಲ್ಲರಿಗೆ 
ಹಮ್ಮೆಯ ಸರಿಗತಿಯಾಗಿದೆ. 


ಪೂರಕ ರಕ್ಷಣಾಪಡೆಗಳು 


ರಕ್ಷಣಾಪಡೆಗಳಲ್ಲದೆ ಅವುಗಳಿಗೆ ವಿಷಮ ಸಂದರ್ಭಗಳಲ್ಲಿ ನೆರವಾಗಲು ಪೂರಕ 
ರಕ್ಷಣಾ ಪಡೆಗಳು ಕಾರ್ಯನಿರ್ವಕಿ ಹಿಸುತ್ತಿವೆ. 


ಗಡಿಭದ್ರತಾ ದಳ (Border Security Force): 


ಭಾರತದ ಗಡಿಪ್ರ ದೇಶಗಳನ್ನು ರಕ್ಷಿಸುವುದು ಗಡಿಭದ್ರತಾ ದಳದ ಪ್ರಮುಖ 
ಕಾರ್ಯವಾಗಿದೆ. ಕಾರ್ಗಿಲ್‌ ಯರೆದದಲ್ಲಿ ಗಡಿಭದ್ರತಾ ದಳವು ಪರ್ವತದ ಎತ್ತರದವರೆಗೆ 
ಹೋಗಿ ಸೇನೆಯ ಜೊತೆಗೂಡಿ ಹೋರಾಟ ಮಾಡಿತು. ಸಾಯುವವರೆಗೆ ಕರ್ತವ್ಯ (Duty 
Until Death) ಎಂಬುದು ಇದರ ಧ್ಯೇಯ ವಾಕ್ಯವಾಗಿದೆ. 





ಗಡಿರಸೆಗಳ ಸಂಘಟನೆ (Border Roads Organisation): 


ಗಡಿರಸ್ತೆಗಳ ಸಂಘಟನೆಯು ಮುಚಿರುವ ರಸ್ತೆಗಳನ್ನು ತೆರವು ಮಾಡಿ ಸೈನಿಕ 
ಕಾರ್ಯಾಚರಣೆಗಳಿಗೆ ತಕ್ಷಣದ ಸಹಾಯಪೆನ್ನು ಮಾಡುತ್ತೆದೆ. ರಸೆ ನಿರ್ಮಾಣ ಸೇತುವೆ 
ನಿರ್ಮಾಣ ಮತ್ತು ಒಳಚರಂಡಿ ನಿರ್ಮಾಣದರಿತಹ ಕಾರ್ಯಗಳನ್ನು ಈ ಸಂಘಟನೆ 
ಮಾಡುತ್ತದೆ. 


ಕರಾವಳಿಪಹರೆಯವರು (Coast Guards): 


ಇದೊಂದು ಅರೆಮಿಲಿಟರಿ ಪಡೆಯಾಗಿದೆ. ಇದರ ಪ ಪ್ರ ಧಾನ ಕಚೇರಿ 
ಹೊಸದಿಲ್ಲಿಯಲ್ಲಿದೆ. ಕರಾವಳಿ ತೀರವನ್ನು ರಕ್ಷಿಸುವುದು ಇದರ 
ಜವಾಬ್ದಾರಿಯಾಗಿದೆ. ಬಿರುಗಾಳಿ, ಚಂಡಮಾರುತ, ಸುನಾಮಿಯಂತಹ ಪ್ರಕೃತಿ ವಿಕೋಪ 
ಸಂದರ್ಭಗಳಲ್ಲಿ ರಕ್ಷಣಾ ಕಾರ್ಯವನು ಕೆ ಗೊಳ್ಳುತ್ತದೆ. ಅಕ್ರಮ ಒಳನುಸುಳುವಿಕೆ 
ಕಳ್ಳಸಾಗಣೆ ಮುಂತಾದವುಗಳನ್ನು ತಡೆಗಟುವುದು' ಇದರ ಪ್ರಮುಖ ಕಾರ್ಯವಾಗಿದೆ. 





ಕರಾವಳಿ ಪಹರೆಯು 84 ಅತ್ಯಾಧುನಿಕ ಹಡಗುಗಳು ಮತ್ತು 45 ವಿಮಾನ ಹಾಗೂ 
ಹೆಲಿಕಾಪ್ಟರ್‌ ಗಳನ್ನು ಹೊಂದಿದೆ. 5440 ಯೋಧರು ಕರಾವಳಿ ಪೆಹರೆಯಲ್ಲಿದ್ದಾರೆ. 


ಕೇಂದ್ರ ಕ್ಕ ಗಾರಿಕಾ ಭದ್ರತಾಪಡೆ: 


ಇದು ವಿಶ್ವದ ಅತಿದೊಡ ಕ್ಸ ಗಾರಿಕಾ ಭದ ತಾಪಡೆ. 1,28,000 ಯೋಧರು 
ಇದರಲ್ಲಿದಾರೆ. ನದು ದೇಶದಲ್ಲಿ ನವ ಸುಮಾರು 300 ಕೂ ಹೆಚು ಸರಕಾರಿ, ಖಾಸಗಿ 
ಕೈಗಾರಿಕೆ ಘಟಕಗಳು ಮತ್ತು ಪ್ರಯೋಗಾಲಯಗಳಿಗೆ ಭದ್ರತೆಯನ್ನು ಒದಗಿಸುತ್ತದೆ. 
ಇದ ಲದೆ ವಿಮಾನ ನಿಲ್ದಾಣ, “ಬರದರುಗಳು, ರ್ಳ ಲೆ ನಿಲಾಣಗಳು, ಐತಿಹಾಸಿಕ ಸಂರಕ್ಷಿತ 
ಸ್ಥಾರಕಗಳಿಗೂ ಮತ್ತು ಅಣುಶಕ್ತಿ ಕೇಂದ್ರ ಗಳಿಗೊ ಭದ್ರೆತೆಯನ್ನು ಒದಗಿಸುತ್ತದೆ. 


ಸಹಾಯಕ ರಕ್ಷಣಾಪ ಡೆಗಳು 


ದೇಶದಾಧ ೦ತ ಯುವಕರಲ್ಲಿ ಸೇವೆ ಮತು ದೇಶಪ್ರ ೀಮವನ್ನು ಬೆಳೆಸಲು ಶಾಲಾ 
ಮತ್ತು ಕಾಲೇಜಗಳಲ್ಲ ಅನೇಕ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳಲಾಗುತ್ತಿದೆ. ಇವುಗಳಲ್ಲಿ 
ಎನ್‌. ಸಿ ಸಿ. ಒಂದು ಪ್ರಮುಖ ಚಟುವಟಿಕೆ. 


ನ್‌ಸಿಸಿ ನ್ಯಾಷನಲ್‌ ಕ್ಸಾಡೆಟ್‌ ಕಾರಪ್‌ (National Cadet Corps): 





ಸಾಮೂಹಿಕ ಜೀವನದ ಪ್ರಾಧಾನತೆ, ನಾಯಕತ್ವ ಮುಂತಾದ ಗುಣಗಳನ್ನು ಎನ್‌ಸಿಸಿ 
ಕಲಿಸುತ್ತದೆ. ಈ ತರಬೇತಿ ಪಡೆದವರಿಗೆ ಸೇನೆಯನ್ನು ಸಹಲು ವಿಶೇಷ 
ಆದ್ಯತೆಯನ್ನುನೀಡಲಾಗುತ್ತದೆ. ಉನತವಾ ಸಂಗಕ್ಕೊ ವಿದಾರ್ಥಿಗಳಿಗೆ ಇದರಿಂದ ಮೀಸಲಾತಿ 
ದೆಔರೆಯಖೆತದೆ.ಶಾಲೆ ಮತ್ತು ಸಾಗ ಳಲ್ಲಿ ುವಕರೆ ಮತು ಯುವತಿಯರು 
ಎನ್‌ಸಿಸಿಯನ್ನು ಸೇರಬಹುದು.ಒಟ್ಟಿನಲ್ಲಿ ರಾಷ್ಟ್ರ ರಕ್ಷಣೆಯ ಹೊಣೆಗಾರಿಕೆಯನ್ನು 
ಮೂಡಿಸುವುದು ಇದರ ಪ್ರಮುಖ ಗುರಿಯಾಗಿದೆ ಶಿಸ್ತು ಮತ್ತು ಒಗ್ಗಟ್ಟು' ಇದೆರ ಧ್ಯೇಯ 
ವಾಕ್ಕವಾಗಿದೆ. 


2012 ರಲ್ಲಿ ಭಾರತದ 610 ಜಿಲ್ಲೆಗಳಲ್ಲಿರುವ 8770 ಶಾಲೆಗಳು ಮತ್ತು 5521 
ಕಾಲೇಜುಗಳಲ್ಲಿ ಎನ್‌ಸಿಸಿ ಘಟಕಗಳಿವೆ. ಒಟ್ಟು 13,00,000 ಎನ್‌ಸಿಸಿ ಕ್ಯಾಡೆಟ್‌ಗಳದ್ದಾರೆ. 


ಗೃಹರಕ್ಷಕ ದಳ (Home Guards): 


ಇದು ಪೊಲೀಸ್‌ ಪಡೆಗೆ ಪೂರಕವಾಗಿ ಕೆಲಸ ಮಾಡುತ್ತದೆ. ಇದರ ಕಾರ್ಯಗಳು: 
ಆಂತರಿಕ ಭದ್ರತೆ ಒದಗಿಸುವಲ್ಲಿ ನೆರವಾಗುವುದು ಮತ್ತು ತುರ್ತುಪರಿಸ್ಥಿತಿ, ಪ್ರಕೃತಿ ವಿಕೋಪ 
ಮುಂತಾದ ಸಮಯದಲ್ಲಿ ಸಹಾಯ ಮಾಡುವುದು. | 


ನಾಗರಿಕ ಪೊಲೀಸ್‌ ಪಡೆಗಳು: 


ಪೊಲೀಸ್‌ ಪಡೆಗಳು ರಾಜ ಹಾಗೂ ಕೇಂದ್ರ ಮಟದಲ್ಲಿವೆ. ರಾಜ ಪೊಲೀಸ್‌ ಪಡೆಯ 
ವ್ಯಾಪ್ತಿ ರಾಜ್ಯಕ್ಕೆ ಸೀಮಿತವಾಗಿದೆ. ಕೇಂದ್ರ ಸರಕಾರವು ತನ್ನದೇ ಪೊಲೀಸ್‌ ಪಡೆಗಳನ್ನು ಸ್ಥಾಪಿಸಿದೆ. 


ರಾಷ್ಟ್ರೀಯ ರಕ್ಷಣಾ ದಳ: ರಾಷ್ಟ್ರೀಯ ರಕ್ಷಣಾ ದಳವು ಗಣ್ಣರಿಗೆ ರಕ್ಷಣಯನು 
ನೀಡುತ್ತದೆ. ಇದು ದೇಶದಲ್ಲಿಯ ಆಂತ ಭದ್ರತೆಗೆ ಮತ್ತು ಭಯೋತ್ಪಾದನೆ ನಿಗ್ರಹಕ್ಕೆ ಹೆಚ್ಚು 
ಒತ್ತು ನೀಡುತ್ತದೆ. ಬಾಂಬ್‌ ನಿಷ್ಕ್ರಿಯ ದಳ ಇದಕ್ಕೆ ಪೂರಕವಾಗಿದೆ. 


ಭಾರತೀಯ ರೆಡ್‌ಕ್ರಾಸ್‌ ಸಂಸ್ಥೆ (Indian Red Cross Society): 


ರೆಡ್‌ಕ್ರಾಸ್‌ ಸಂಸ್ಥೆಯು ಭಾರತದಾದಂತ 700 ಜಿಲ್ಲೆಗಳಲ್ಲಿ ತನ ಶಾಖೆಗಳನ್ನು ಹೊಂದಿ 
ಕಾರ್ಯನಿರ್ವಹಿಸುತ್ತಿದೆ. ರಾಷ್ಟ್ರಪತಿಗಳು %ದರ ಅಧ್ಯಕ್ಷರಾಗಿದ್ದಾರೆ. `ಡ್‌ಕ್ರಾಸ್‌ ಸೆಂಸ್ಥೆಯ 


ನಕ್ಟರಾಗಿದ್ದ 
ಮುಖ್ಯ ಧ್ಯೇಯವೆಂದರೆ "ಮಾನವೀಯತೆ ಮತ್ತು ಸ್ಥೆಯಂಸೇವೆ”. 


ನ 





ಗುಂಪುಗಳಲ್ಲಿ ಚರ್ಚಿಸಿ ಉತ್ತರಿಸಿ. 


. ರಕ್ಷಣಾಪಡೆಗಳ ಸರ್ಮೋಚ ಅಧಿಕಾರ ಯಾರಿಗೆ ನೀಡಲಾಗಿದೆ? 
, ರಕ್ಷಣಾಪಡೆಯ ವಿಭಾಗಗೆಳಾವುವು? 
ಭೂಸೇನೆಯ ಮುಖಸರನು ಏನೆಂದು ಕರೆಯುವರು? 
ಭೂಸೇನೆಯ ಆಡಳಿತ ಕಡೀರಿ ಎಲ್ಲಿದೆ? 
ನೌಕಾದಳದ ಮುಖ್ಯಸ್ಥರನ್ನು ಏನೆಂದು ಕರೆಯುತ್ತಾರೆ? 
ಎನ್‌ಸಿಸಿಯ ಧೇಯೆ' ವಾಕ ಯಾವುದು? 
ಭೂಸೇನೆಯ ಪ್ರಮುಖ ಕೊರ್ಯಗಳಾವುವು? 
ಗಡಿರಸೆಗಳ ಸಂಘಟನೆಯ ಕಾರ್ಯಗಳಾವುವು? 
ರೆಡ್‌ಕ್ರಾಸ್‌ ಸಿಂಸಿಯ ಧ್ವೇಯ ಯಾವುದು? 
. ರಕ್ಷಣಾಪಡೆಯಲ್ಲಿ ಸೇವೆ ಸಲ್ಲಿಸಲು ನಿನಗೆ ಇಚ್ಛೆಯಿದೆಯೆ? ಕಾರಣ ಕೊಡಿ 


EPR 


od 


ಚರ್ಚಿಸಿ 
ನಾವೇಕೆ ರಕ್ಷಣಾಪಡೆಯಲ್ಲಿ ಸೇವೆ ಸಲ್ಲಿಸಬೇಕು? 


ಚಟುವಟಿಕೆಗಳು 
1. ನಿಮ ಗ್ರಾಮದ ಸೆನಿಕರನು ಭೇಟಿ ಮಾಡಿ ಶಾಲೆಗೆ ಆಹಾನಿಸಿ. 
ಈ ಟ್‌ ಲ ಕೆ 
2. ರಕ್ಷಣಾಪಡೆಗಳ ವಿವಿಧ ಘಟಕಗಳ ಚಿಹ್ನೆಗಳನ್ನು ಸಂಗ್ರ ಹಿಸಿ 
3. ಸಮೀಪದ ಶಾಲೆ ಕಾಲೇಜುಗಳಲ್ಲಿರುವ ಎನ್‌ಸಿಸಿ ಘಟಕಕ್ಕೆ ಭೇಟಿ ನೀಡಿ. 


ನಿಮಗೆ ತಿಳಿದಿರಲಿ: 


ಭೂಸೇನೆಯ ಉನ್ನತ ಅಧಿಕಾರಿಗಳು: ಜನರಲ್‌, ಲೆಫ್ಕೆನಂಟ್‌ ಜನರಲ್‌, ಮೇಜರ್‌ 
ಜನರಲ್‌, ಬ್ರಿಗೇಡಿಯರ್‌, “ಕರ್ನಲ್‌, ಲಫ್ನನಂಟ್‌ ಕರ್ನಲ್‌, ಮೇಜರ್‌, ಕ್ಯಾಪ್ಟನ್‌ ಮತ್ತು 
ಲೆಫ್ಸೆನಂಟ್‌. । ನೌಕಾದಳ ಮತ್ತು ವಾಯುಪಡೆಯಲ್ಲಿ ಕೂಡ ಅದರದೇ ಆ ಉನ್ನತ 
ಅಧಿಕಾರಿಗಳ ರ್ಯಾಂಕ್‌ಗಳೆವೆ. 


ಪಾಠ- 22: ಸಂವಿಧಾನ ತಿದ್ದುಪಡಿ 


ಪಾಠದ ಪರಿಚಯ 


ಭಾರತ ಸಂವಿಧಾನವನ್ನು ತಿದ್ದುಪಡಿ ಮಾಡುವ ವಿಧಾನಗಳ ಕುರಿತು ವಿವರಣೆ 
ನೀಡಲಾಗಿದೆ 


ey 


1. ಭಾರತ ಸಂವಿಧಾನದ ಸ್ವರೂಪವನ್ನು ಅರಿಯುವುದು 
2. ಭಾರತದ ಸಂವಿಧಾನ ತಿದ್ದುಪಡಿ ಮಾಡುವ ವಿಧಾನಗಳನ್ನು ತಿಳಿಯುವುದು 


3. ಸರಳ ಬಹುಮತದಿಂದ ತಿದ್ದುಪಡಿ ಮಾಡುವ ವಿಧಾನವನ್ನು ಅರ್ಥ 
ಮಾಡಿಕೊಳ್ಳುವುದು 


4. ವಿಶೇಷ ಬಹುಮತದಿಂದ ತಿದುಪಡಿ ಮಾಡುವ ವಿಧಾನವನ್ನು ಅರ್ಥೈಸಿಕೊಳ್ಳುವುದು 


5. ವಿಶೇಷ ಬಹುಮತದೊಂದಿಗೆ ಅರ್ಧದಷು ರಾಜ್ಯಗಳ ಒಪ್ಪಿಗೆಯಿಂದ ತಿದ್ದುಪಡಿ 
ಮಾಡುವ ವಿಧಾನದ ಬಗೆ | ತಿಳಿಯುವುದು 


ಸಂವಿಧಾನಿಕ ಕಾನೂನಿಗೆ ಸಿರತೆ ಒಂದು ಅವಶ್ಯಕ ಲಕ್ಷಣವಾದರೂ ನಿರಂತರವಾಗಿ 
ನಡೆಯುವ ಸಾಮಾಜಿಕ ಬದಲಾಷೆಣೆ ಹಾಗೂ ಬದಲಾದ ಪರಿಸ್ಥಿತಿಗೆ ಹೊಂದಿಕೊಳ್ಳಲು 
ಸಂವಿಧಾನಕ್ಕೆ ತಿದುಪ ಡಿಯ ಅವಶ್ಯಕತೆ ಇದೆ. 


ಸಂವಿಧಾನದ ಸ್ವರೂಪ 


ತಿದ್ದುಪಡಿಗಳ ಆಧಾರದ ಮೇಲೆ ಸಂವಿಧಾನಗಳ ಸ್ವರೂಪವನ್ನು ನಿರ್ಧರಿಸಬಹುದು. 
ತಿದ್ದುಪಡಿ "ವಿಧಾನವು ಸುಲಭವಾಗಿದ್ದರೆ ಅಂತಹ ಸಂವಿಧೆನವನು ಸೆರಳ ಸಂವಿಧಾನವೆಂದು, 
ತಿದ್ದುಪಡಿ ವಿಧಾನವು ಕ್ಲಿ ಕ್ಲಿಷಕರವಾಗಿದ್ದರೆ ಅಂತಹ ಸಂವಿಧಾನವನು ಕಠಿಣ ಸಂವಿಧಾನವೆಂದು 
ವಿಂಗಡಿಸಬಹುದು. ಭಾರತದ ಸಂವಿಧಾನವು ಸರಳ ಹಾಗೂ ಕೆಠಿಣ ಎರಡೂ ಅಂಶಗಳನ್ನು 
ಒಳಗೊಂಡಿದೆ. 


ಸಂವಿಧಾನ ತಿದ್ದುಪಡಿ ವಿಧಾನಗಳು 


ನಮ ಸಂವಿಧಾನವನ್ನು ಮೂರು ವಿಧಾನಗಳ ಮೂಲಕ ತಿದ್ದುಪಡಿ ಮಾಡಬಹುದು. 
ಅವುಗಳೆಂದರೆ: 


1. ಸರಳ ಬಹುಮತ ತಿದ್ದುಪಡಿ ವಿಧಾನ 
2. ವಿಶೇಷ ಬಹುಮತ ತಿದ್ದುಪಡಿ ವಿಧಾನ 


3. ವಿಶೇಷ ಬಹುಮತದೊಂದಿಗೆ ಕನಿಷ್ಠ ಅರ್ಧದಷು ರಾಜಗಳ ಒಪಿಗೆ ಪಡೆದು ತಿದುಪಡಿ 
ಮಾಡುವ ವಿಧಾನ ಮೇಲೆ ತಿಳಿಸಿರುವ ತಿದ್ದುಪಡಿ ವಿಧೌನಗಳ ವಿಔರಣೆ 
ಕೆಳಕಂಡಂತಿವೆ; 





೫೫₹_₹ A CONSTITUTIONAL 
WR | AMENDMENTS OF INDIA 





ಸರಳ ಬಹುಮತ ತಿದ್ದುಪಡಿ ವಿಧಾನ 


ಸಂವಿಧಾನದ ಕಲವು ಭಾಗಗಳನ್ನು 2 ಸಂಸತ್ತಿನ (ಲೋಕ ಸಭೆ ಹಾಗೂ ರಾಜ್ಯ ಸಭೆ 
ಎರಡೂ ಸದನಗಳು) ಸಾಮಾನ ಶಾಸನೇಯ ಪ್ರಕ್ರಿಯೆಯ ಸರಳ ಬಹುಮತದ"(ಸಂಸತ್ತಿನ 
ಸದಸ್ಥರಲ್ಲಿ ಅರ್ಧಕ್ಕಿಂತ ಹೆಚ್ಚು ಸಔಸರ ಒಪ್ಪಿಗೆ ಮಾಲಕ ತಿದ್ದುಪಡಿ ಮಾಡಬಹುದು. ಉದಾ: 
ಭಾರತೀಯ ನಾಗರೀಕತ್ವದ ಅರ್ಹತೆಗಳು. 


ವಿಶೇಷ ಬಹುಮತ ತಿದ್ದುಪಡಿ ವಿಧಾನ 


ಸಂವಿಧಾನದ ಕೆಲವು ಭಾಗಗಳನ್ನು 2 ಸಂಸತ್ತಿನ ವಿಶೇಷ ಬಹುಮತದ ಮೂಲಕ 
ತಿದ್ದುಪಡಿ ಮಾಡಬಹುದು. ವಿಶೇಷ ಬಹುಮತ ಎಂದರೆ ಸಂಸತ್ತಿನ ಸದಸ್ಸರಲ್ಲಿ ಮೂರನೇ 
ಎರಡು ಭಾಗದಷ್ಟು ಸದಸ್ಗರು ಒಪ್ಪಿಗೆ ಸೂಚಿಸಿ ಸಂವಿಧಾನಕ್ಕೆ ತಿದ್ದುಪಡಿ ಮಾಡಬಹುದು. 
ಉದಾ: ಮೂಲಬೂತ ಔಕ್ಕುಗಳು, ರಾಜ್ಯ ನಿರ್ದೇಶಕ ತತ್ತಗಳು ಹಾಗೂ ಇತರ ಅಂಶಗಳು. 


ವಿಶೇಷ ಬಹುಮತದೊಂದಿಗೆ ಕನಿಷ್ಠ ಅರ್ಧದಷ್ಟು ರಾಜ್ಯಗಳ ಒಪ್ಪಿಗೆ ಪಡೆದು ತಿದ್ದುಪಡಿ 
ಮಾಡುವ ವಿಧಾನ ಕ 2 


ಸಂಸತ್ತಿನ ವಿಶೇಷ ಬಹುಮತದೊಂದಿಗೆ ಅರ್ಧದಷು ರಾಜ್ಯಗಳ ಒಪ್ಪಿಗೆ ಪಡೆದು 
ಸಂವಿಧಾನದ ಕೆಲವು ಭಾಗಗಳನ್ನು ತಿದ್ದುಪಡಿ ಮಾಡಬಹುದು. ಡದು ಮೇಲಿ ತಿಳಿಸಿರುವ 
ಎರಡೂ ವಿಧಾನಗಳಿಗಿಂತಲೂ ''ರಿಣವಾದ ವಿಧಾನವಾಗಿದೆ. ಈ ವಿಧಾನದಿಂದ 
ರಾಷ್ಟ್ರಪತಿಗಳ ಚುನಾವಣ, ಕೇಂದ್ರ ಹಾಗೂ ರಾಜ ಸರ್ಕಾರಗಳ ನಡುವೆ ಅಧಿಕಾರ ಹಂಚಿಕೆ 
ಹಾಗೂ ಇತರ ಅಂಶಗಳನ್ನು ತಿದ್ದುಪಡಿ ಮಾಡಬಹುದು. 


ಹೀಗೆ ಮೂರು ತಿದ್ದುಪಡಿ ವಿಧಾನಗಳ ಮೂಲಕ ಭಾರತದ ಸಂವಿಧಾನಕ್ಕೆ ಅಗತ್ಯ 
ಬದಲಾವಣೆಗಳನ್ನು ಮಾಡಬಹುದಾಗಿದೆ. ಬದಲಾದ ಸಮಾಜ ಹಾಗೂ ಸನ್ನಿವೇಶಕ್ಕೆ ತತ್ಕೆಂತೆ 
ಸೂಕ ಬದ ಲಾವಣೆಗಳನ್ನು ತರಲು ಸಂವಿಧಾನದಲ್ಲಿ ಅವಕಾಶವನ್ನು ಕಲ್ಪಿಸಲಾಗಿದೆ. 


ಸೆಪ್ಟಂಬರ್‌ 8, 2016 ರವರೆಗೆ ನಮ್ಮ ಸಂವಿಧಾನವನ್ನು 101 ಬಾರಿ ತಿದ್ದುಪಡಿ 
ಮಾಡಲಾಗಿದೆ. 


ಗುಂಪುಗಳಲ್ಲಿ ಚರ್ಚಿಸಿ ಉತ್ತರಿಸಿ. 


. ಸಂವಿಧಾನ ತಿದ್ದುಪಡಿ ಎಂದರೇನು? 

ಭಾರತದ ಸಂವಿಧಾನ ತಿದ್ದುಪಡಿ ವಿಧಾನಗಳಾವುವು? 

. ಸರಳ ಬಹುಮತ ತಿದ್ದುಪಡಿ ವಿಧಾನವೆಂದರೇನು? 

. ವಿಶೇಷ ಬಹುಮತ ತಿದುಪಡಿ ವಿಧಾನವನ್ನು ತಿಳಿಸಿ. 

. ಭಾರತ ಸಂವಿಧಾನವನ್ನು ತಿದ್ದುಪಡಿ ಮಾಡುವ ಮೂರನೇ ವಿಧಾನವನ್ನು ವಿವರಿಸಿ. 


ಹ 


ಚರ್ಚಿಸಿ 
1. ಸಂವಿಧಾನಕ್ಕೆ ತಿದ್ದುಪಡಿ ಏಕೆ ಅವಶ್ಚಕ ಎಂಬ ವಿಷಯವಾಗಿ ಚರ್ಚಿಸಿ. 


ಭೂಗೋಳ ವಿಜ್ಞಾನ ಪಾಠ- 23: ಉತ್ತರ ಅಮೆರಿಕ ಪೃರೀಸ್‌ಗಳ ನಾಡು 


ಪಾಠದ ಪರಿಚಯ 


ಕಳದ ವರ್ಷ ನೀವು ಏಷ, ಯುರೋಪ್‌ ಮತು ಆಫ್ರಿಕ ಖಂಡಗಳ ಭೌಗೋಳಿಕ 
ಲಕ್ಷಣಗಳು ಮತ್ತು ಅವುಗಳ ಪ್ರೌಮುಖತೆಯ ಬಗ್ಗೆ ಅಧಯನ ಮಾಡಿದ್ದೀರಿ. ಈ ವರ್ಷ 
ನೀವು ಉತ್ತರ ಅಮೆರಿಕ, ದಕ್ಷಿಣ ಅಮೆರಿಕ ಆಸ್ಟ್ರೇಲಿಯ ಮತ್ತು ಅಂಟಾಕ್ಟಿಕ್‌ ಖಂಡಗಳ ಬಗ್ಗೆ 
ಹೆಚ್ಚಿನ ಮಾಹಿತಿಯನ್ನು ಅರಿಯುವಿರಿ. 


ಈ ಪಾಠದಲ್ಲಿ ಉತ್ತರ ಅಮೆರಿಕ ಖಂಡದ ಸ್ಥಾನ, ವಿಸೀರ್ಣ, ಭೌಗೋಳಿಕ ಸನ್ನಿವೇಶ, 
ಪ್ರಾಕೃತಿಕ ವಿಭಾಗಗಳು, ವಾಯುಗುಣ ಮತ್ತು ಸಾಭಾವಿಕ ಸಸವರ್ಗ, ವವಸಾಯ, ಪ್ರಮುಖ 
ಖನಿಜಗಳು ಹಾಗೂ ಕೈಗಾರಿಕೆಗಳು, ಜನಸಂಖ್ಯೆಯೆ ಬೆಳವಣಿಗೆ, ಹಂಚೆಕೆ ಮತ್ತು 
ಸಾಂದ್ರ ತೆಗಳನ್ನು ಪರಿಚಯಿಸಲಾಗಿದೆ. 


ಸಾಮರ್ಥಗಳು 


1. 'ಉತ್ತರ ಅಮೆರಿಕದ ಸ್ಥಾನ, ವಿಸ್ತೀರ್ಣ ಹಾಗೂ ಭೌಗೋಳಿಕ ಸನ್ನಿವೇಶಗಳನ್ನು 
ತಿಳೆಯುವರು.. * 

2. ಉತ್ತರ ಅಮರಿಕದ ಪ್ರಾಕೃತಿಕ ವಿಭಾಗಗಳ ವೃವಿಧವನ್ನು ಹೋಲಿಕೆ ಮಾಡಿ 
ಅರಿಯುವರು. | 

3, ಉತ್ತರ ಅಮೆರಿಕದ ನದಿ ಹಾಗೂ ಮಹಾಸರೋವರಗಳ ಬಗ್ಗೆತಿಳಿದುಕೂಳುವರು. 

4. ಉತ್ತರ ಅಮೆರಿಕದ ವೈವಿಧ ವಾಯುಗುಣವು ಸಾಭಾವಿಕ ಸಸ್ಯವರ್ಗ ಹಾಗೊ 

ಪ್ರಾಣಿವರ್ಗಗಳ ಮೇಲೆ ಬೀರುವ ಪ್ರಭಾವವನ್ನು ಳಿದುಕೊಳ್ಳುವರು. 

, ಉತ್ತರ ಅಮೆರಿಕದಲ್ಲಿನ ವವಸಾಯದ ಅಭಿವೈದಿಯನ್ನು ಅರೆತುಕೊಳುವರು. 

6. ಪ್ರಮುಖ ಖನಿಜಗಳ ಸಮೈೆದ್ದಿಯನ್ನು ಬಳಸಿಕೊರಿಡು ಉತ್ತರ ಅಮೆರಿಕವು ಹೇಗೆ 
ಕೈಗಾರಿಕಾ ಅಭಿವೃದ್ದಿಯನ್ನು 'ಹೊರೆದಿದೆ ಎಂಬುದನ್ನು ತಿಳೆಯುವರು. 

7, ಉತ್ತರ ಅಮೆರಿಕದ ಔನಸೆರಿಖ್ಯೆಯ ಮೂಲ, ಸಾಂದ್ರ ತೆ ಹಾಗೂ ಹಂಚಿಕೆಗಳನು 
ತಿಳೆಯುವರು. 4 


01 


ಉತ್ತರ ಅಮೆರಿಕವು ಇತೀಚೆಗೆ ಕಂಡುಹಿಡಿದ ಖಂಡವಾಗಿದೆ. 1501 ರಲ್ಲಿ ಇಟಲಿಯ 
ನಾವಿಕ ಅಮೆರಿಗೊ ವೆಸ್‌ಪುಸಿ ಈ ಖಂಡದ ಕರಾವಳಿಯನ್ನು ತಲುಪಿದನು. ಅನಂತರ ಈ 
ಖಂಡವನ್ನು ಆತನ ಹೆಸರಿನ ಮೊದಲ ಪದ “ಅಮೆರಿಕಗೊ”ದಿಂದ "ಅಮೆರಿಕಾ' ಎಂದು 


ಕರೆಯಲಾಗಿದೆ. ಈ ಖಂಡದಲ್ಲಿನ ಬಹುತೇಕ ನಿವಾಸಿಗಳು ಯುರೋಪಿಯನರು ಮತ್ತು 
ಇತರ ದೇಶಗಳಿಂದ ವಲಸೆ ಬಂದವರಾಗಿದ್ದಾರೆ. ಅವರು ಮೆಕ್ಸಿಕೊದ ಚಿನ್ನವನ್ನು ಬಳಕೆ 
ಮಾಡಿದರೆ, ಫ್ರೆಂಚರು ಕೆನಡದಲ್ಲಿ ತುಪ್ಪಳ (ಟಗ) ವ್ಯಾಪಾರವನ್ನು ಲಾಭದೌಯೆಕವಾಗಿ 
ಮಾಡಿಕೊಂಡರು. ಬ್ರಿಟಿಷರು ಕೆನಡದ ಅಟಾಂಟಿಕ್‌ ಪ್ರಾಂತ ಮತ್ತು ನ್ಯೂಇಂಗ್ಲೆಂಡ್‌ನ 
ಮೀನುಗಾರಿಕೆ ಮತು ಅಲ್ಲಿನ ಅರಣ್ಯವನ್ನು ಲೂಟಿಮಾಡಿದೆರು. 


ಉತ್ತರ ಅಮೆರಿಕದ ಹೇರಳವಾದ ಸ ೦ಪನ್ಮೂಲಗಳು ಅಲ್ಲಿನ ವಿಜ್ಞಾನ ಮತು 
ತಂತ್ರಜ್ಞಾನದ ಅಭಿವೃದ್ಧಿಗೆ ತಳಹದಿಯಾಗಿವೆ. ವಿಸ್ಥಾರವಾದ ಸ್ಥಳೀಯ ಮಾರುಕಟ್ಟೆ 
ಅಂತಾರಾಷ್ಟ್ರೀಯ ಸಾ ನಾರ ಸ ಸಂಬಂಧ, ಉತ್ತಮ ಸಾರಿಗೆ ಮುಂತಾದವುಗಳಿಂದ ಉತ್ತರ 
ಅಮೆರಿಕವು ಜಗತ್ತಿನ ಅತಿ ಶ್ರೀಮಂತ ಮತ್ತು "ಆರ್ಥಿಕವಾಗಿ ಪ್ರಾಬಲ್ಯ ಹೊಂದಿದ 
ಖಂಡಗಳಲ್ಲೊಂದಾಗಿದೆ. ಈ ಖಂಡವನ್ನು ' ಮಾದರಿಯಾಗಿಟುಕೆಸೆಂಡು ಇತರ 
ಖಂಡಗಳೊಡನೆ ಹೋಲಿಕೆ ಮಾಡಿ ಅರ್ಥಮಾಡಿಕೊಳ್ಳುವುದು ಅಗತ್ಯವಾಗಿದೆ. 





1. ಸ್ಥಾನ, ಭೌಗೋಳಿಕ ಸನ್ನಿವೇಶ ಮತ್ತು ವಿಸ್ತೀರ್ಣ 


ಸ್ಥಾನ: 


ಉತ್ತರ ಅಮೆರಿಕವು ಸಂಪೂರ್ಣವಾಗಿ ಸಮಭಾಜಕವೃತ್ತದ ಉತ್ತರದಲ್ಲಿ ನೆಲೆಗೊಂಡಿದೆ. 
ಅದು ಅಕ್ಷಾಂಶಿಕವಾಗಿ 19" ಉತ್ತರ ದಿಂದ 715 ಉತ್ತರ ಅಕ್ಷಾಂಶ, 500 ಪ ಪಶಿಮದಿಂದ, 1509 
ಪಶ್ಚಿಮ ರೇಖಾಂಶಗಳ ನಡುವೆ ಹಬ್ಬಿದೆ. ಕರ್ಕಾಟಕ ಸಂಕ್ರಾಂತಿ ವೃತ್ತವು (2312? ಉ. ಅ) ಈ 


ಖಂಡದ ದಕ್ಷಿಣದಲ್ಲಿಯೂ ಉತ್ತರ ಮೇರು ವೃತ್ತವು (66129 ಉ. ಆಕ್ಲಿಕ್‌ ವೃತ್ತ ಉತ್ತರ 
ಭಾಗದಲ್ಲಿ ಹಾದು ಹೋಗಿವೆ. 


ಭೌಗೋಳಿಕ ಸನ್ನಿವೇಶ: 


ಉತ್ತರ ಅಮೆರಿಕವು ಪೂರ್ವದಲ್ಲಿ ಅಟ್ಲಾಂಟಿಕ್‌ ಮಹಾಸಾಗರ, ಪಶ್ಚಿಮದಲ್ಲಿ ಫೆಸಿಫಿಕ್‌ 
ಮಹಾಸಾಗರ ಮತ್ತು ಉತ್ತರದಲ್ಲಿ ಆಕ್ಷ್ಮಕ್‌ (ಉತರ ಶೀತ) ಸಾಗರದಿಂದ ಸುಶುವರಿದಿದೆ. 
ಬೇರಿಂಗ್‌ ಜಲಸಂದಿಯು' ಇದ ನ್ನ ಏಷ ಖಂಡದಿಂದ ಪ್ರತ್ಯೇಕಿಸಿದೆ. ಪನಾಮ 
ಭೂಕಂಠದಿಂದಾಗಿ ಇದು ದಕ್ಷಿಣಿ'ಅವೆ3ರಿಕದೊಂದಿಗೆ ಭೆ ಭೂಸಂಪರ್ಕವನು ಹೊಂದಿತು. ಈಗ 
ಅದು ಪನಾಮ ಕಾಲುವೆಯಿಂದ ಪ್ರತೇಕಗೊಂಡಿದೆ. ಅಸಂಖಾ ಸಣ್ಣ ಸಣ್ಣ ಜಲಭಾಗಗಳನ್ನು 
ಇಲಿ ಕಾಣಬಹುದು. ಉದಾ:- ಮೆಕ್ಸ ೂ ಖಾರಿ, ಹಡ್ಸನ್‌ ಕೊಲ್ಲಿ ಅಲಾಸ್‌್‌ ಖಾರಿ, 
ಕ್ಯಾಲಿಫೋರ್ನಿಯ ಖಾರಿ ಇತ್ಯಾದಿ' ವೆಸ್ಟ್‌ಇಂಡಿಸ್‌ ಮತ್ತು ಕ್ಯೂಬಾ ದ್ವೀಪಗೆಳನ್ನು ಕೆರಬಿಯನ್‌ 
ಸಮುದ್ರದಲ್ಲಿ ಕಾಣಬಹುದು. ಕನಡದ ನೊರ್ವ ಕರಾವಳಿಯಲ್ಲಿ ನೊಫೌಂಡ್‌ಲಾಂಡ್‌ 
ಪ್ರದೇಶವಿದೆ. ಆಕ್ಷಿಕ್‌ ಮಹಾಸಾಗರದಲ್ಲಿ Popes ತ ದೀಪ ಗಳಿದ್ದು ಅವುಗಳಲ್ಲಿ” 
ನೇನ್‌ಲಾಂಡ್‌ ಅತಿ ದೊಡ್ಡದಾಗಿದೆ. ಉತ್ತರ ಅಮೆರಿಕದ ದಕ್ಷಿಣದಲ್ಲಿರುವ ಅಂಚಿನ 
ಭೂಭೌಗವನ್ನು ಮಧ್ಯ ಅಮೆರಿಕವೆಂದು ಕರೆಯಲಾಗಿದೆ. 


ವಿಸ್ತೀರ್ಣ 


ಉತ್ತರ ಅಮೆರಿಕವು ವಿಸ್ತೀರ್ಣದಲ್ಲಿ (16.46%) ಏಷ ಮತ್ತು ಆಫ್ರಿಕಗಳ ನಂತರ 
ಮೂರನೇ ಅತಿ ದೊಡ್ಡ ಭೂಖಂಡವಾಗಿದೆ (24.24 ದಶಲಕ್ಷ ಚ. 8 ಮೀ). ಇದು 
ಭಾರತಕ್ಕಿಂತ ಸುಮಾರು ಏಳು ಪಟ್ಟು ದೊಡ್ಡದಾಗಿದೆ. ಉತ್ತರ ಅಮೆರಿಕದಲ್ಲಿ 24 ರಾಜಗಳಿವೆ. 
ಕೆನಡ, ಸಿಮರಿಕ ಸಂಯುಕ ಸಂಸೌನ ಮತು ಮೆಕ್ಸಿಕೋ ಈ ಮೂರು ರಾಜಗಳು ಗಾತ್ರದಲ್ಲಿ 
ದೊಡ್ಡದಾಗಿವೆ. ಉತ್ತರ ಅಮೆರಿಕದ" ಭೌಗೋಳಿಕ ಪ್ರದೇಶದಲ್ಲಿ ಕೆರಿಬಿಯನ್‌ ದ್ವೀಪಗಳೂ 
ಸೇರಿದ. 


ನಿಮಗಿದು ತಿಳಿದಿದೆಯೇ? 


ಟ್ರಾನ್ಸ್‌ ಕೆನಡಿಯನ್‌ ರೈಲ್ವೆ 





ಯು. ಎಸ್‌. ಎ. ಗಾಂಡ್‌ ಕಾನಿಯನ್‌, ಹೋಮ್‌ ಸರೋವರಗಳು, 
ಬಾರ್‌ ರಿಂಗರ್‌ ಕ್ರೇಟರ್‌, ವಾಲನಾಸ್‌ 


ಕ್ರಿಕೆಟ್‌, ದೀಪಗಳು 





2. ಪ್ರಾಕೃತಿಕ ವಿಭಾಗಗಳು 


ಉತ್ತರ ಅಮರಿಕ ಖಂಡವನ್ನು ನಾಲ್ಕು ಮುಖ್ಯ ಪ್ರಾಕೃತಿಕ ವಿಭಾಗಗಳಾಗಿ 
ವಿಂಗಡಿಸಲಾಗಿದೆ. 


ಅವುಗಳಂದರೆ 
1. ಪಶ್ಚಿಮದ ಪರ್ವತಾವಳಿಗಳು (ರಾಕಿ ಪರ್ವತಗಳು) 
2. ಕೇಂದ್ರದ ಮಹಾ ಮೈದಾನಗಳು 
3. ಪೂರ್ವದ ಉನ್ನತ ಪ್ರದೇಶಗಳು/ ಅಪಲೇಷಿಯನ್‌ ಪರ್ವತಗಳು 
4. ಕರಾವಳಿ ಪ್ರದೇಶ 


ಹಾ ಹ. ತು 








ಕ 
(ಸ್ಯಾ ಕ್ಯಾ] 
I ತ್ತೆ 


ಈರಾ ದ್ನ 


ಇ 
ಉತ್ತರ ಅಮರಿಕ 

ಮೇಲ್ಮೈ ಲಕ್ಷಣ (ಎತ್ತರ ಮುಟರ್‌ಗಳಲ್ಲು 
ಹಾ 1000 ಹಬ್ಬು | 
೧೬೬೬ 500 _ ೫000 





60% 











ಕ ಪಶೆಮದ ಪರ್ವತಾವಳಿಗಳು 


ಇವು ಹಿಮಾಲಯ ಪರ್ವತಗಳಂತೆ ಮಡಿಕೆ ಪರ್ವತ ಶ್ರೇಣಿಗಳಾಗಿವೆ. ಪಶ್ಚಿಮದ ಈ 
ಪರ್ವತಾವಳಿಗಳು ಉತ್ತರದಲ್ಲಿ ಅಲಾಸದಿಂದ ದಕ್ಷಿಣದಲ್ಲಿ ಪನಾಮದವರೆಗೂ ಹೆಬ್ಬಿವೆ. ಅವು 
ಅನೇಕ ಸರಣಿ ಸಮಾನಾಂತರ ಪರ್ವತೆ'ಸರಣಿಗಳೆಂದ ಕೂಡಿದ್ದು, ಅವುಗಳ ನಡುವೆ ಅಂತರ್‌ 
ಮೈದಾನ ಮತ್ತು ಪ್ರಸ್ಥಭೂಮಿಗಳಿವೆ. 


ಇವುಗಳ ಎತ್ತರವು ಅಲಾಸ್ಕದೆಡೆಗೆ ಹೋದಂತೆ ಕಡಿಮೆಯಾಗುತ್ತದೆ ಮತ್ತು ಮೆಕ್ಸಿಕೊ 

ಕಡೆಗೆ ಹೋದಂತೆ ಹೆಚ್ಚಾಗುತ್ತದೆ. ಪಶ್ಚಿಮದ ಪರ್ವತಾವಳಿಗಳಲ್ಲಿ ರಾಕಿ ಪರ್ವತಗೆಳು ಅತಿ 
ಪ್ರಮುಖವಾದ ಸರಣಿಗಳಾಗಿವೆ. ಈ ಪ್ರದೇಶದಲ್ಲಿ ಮೌಂಟ್‌ ಮ್ಯಾಕ್‌ಕಿನ್ಗೆ (6194 ಮಿಲಿ ಅತಿ 
ಎತ್ತರವಾದ ಶಿಖರವಾಗಿದ್ದರೆ, ಮೃತ್ಯುಕಣಿವೆಯು (ಸಮುದ್ರ ಮಟ್ಟದಿಂದ 86 ಮೀ.ನಷ್ಟು 
ತಗ್ಗಾದ) ಅತಿ ತಗ್ಗಾದ ಭಾಗವಾಗಡೆ ಕಾಸ್ಫೇಡ್‌ ಮತ್ತು ಸಯೆರಾಕೆ ನಿವೇಡಗಳು ಇತರೆ 
ಪರ್ವತ ಸರಣಿಗಳು. ಕ್ಯಾಲಿಫೋರ್ನಿಯದಲ್ಲಿರುವ' ವೈಟ್ನೇ ಪರ್ವತ ಮತ್ತು ಶೇತ ಪರ್ವತಗಳು 
ತಮ್ಮದೇ ಆದ ಏರಿಳಿತ ಲಕ್ಷಣಗಳನು ಹೊಂದಿದ್ದು, ಅವುಪ ಪ್ರಕೃತಿ ಸೌಂದಯಕೆಕೆ 
ಹೆಸರುವಾಸಿಯಾಗಿವೆ. ಈ ಸರಣಿಗೆಳ ಮಧೆ ಕೆಲವು ಅಂತಹ ನರ್ವತಪ್ರ ಸ್ಹಭೂಮೆಗಳನ್ನು 
ಕಾಣಬಹುದು. ಅವುಗಳಲ್ಲಿ ಕೊಲಂಬಿಯ ಕೊಲರಾಡೊ ಮತು ಮೆಕ್ಸಿಕನ್‌... * 

ಪಸಭೂಮಿಗಳು ಪ್ರಮುಖವಾದವುಗಳಾಗಿವೆ. ಕೊಲರಾಡೊ ನದಿಯು ಕೊಲರಾಡೊ 

ಪ್ರಸಭೂಮಿಯನು ತನ ಅಪಾರ ಸವಕಳೆಯ ಮೂಲಕ "ಮಹಾ ಕಂದರ” (ಗ್ರಾಂಡ್‌ 
ಯನ್‌) ವನ್ನು ನಿರ್ಮಾಣಕ್ಕೆ ಕಾರಣವಾಗಿದೆ. 








ಓಲ್‌ ್‌ ಫೇಥ್‌ಫುಲ್‌ ಎಂಬುದು - ಪಪಂಚದ ಹೆಸರಾಂತ ಗೈಸರ್‌ (ಬಿಸಿ ನೀರಿನ ಬುಗ್ಗೆ 
ಆಗಿದ್ದು ಅಮೆರಿಕ ಸಂಯುಕ್ತ ಸಂಸ್ಥಾನದ 'ಹಿಲ್ಲೋಸೋನ್‌ ರಾಷ್ಟ್ರೀಯ 
ಉದ್ಯಾನವನದಲ್ಲಿ ಲಿದೆ. 





2. ಕೇಂದೀಯ ಮಹಾ ಮೈದಾನಗಳ 


ಕೇಂದ್ರೀಯ ಮೈ ದಾನಗಳನ್ನು ಪ್ರೈರೀಸ್‌ ನ Reet Snare a 
ಕರೆಯಲಾಗಿದೆ ಅವುಗಳು ಪೂವ? ದಲ್ಲಿ ಅಪಲೇಷಿಯನ್‌ ಪರ್ವತ ಮತು ಪಶಿಮದಲ್ಲಿ 
ಪರ್ವತಾವಳಿಗಳ ಮಧ್ಯೆ ಕಂಡುಬರುತ್ತವೆ. ಈ ಮೈದಾನಗಳು ಹೆಚು ವಿಸ್ತಾರವಾಗಿದ್ದು (ಉತ್ತರ 
ಅಮೆರಿಕದ ಒಟ್ಟು ಭೂಭಾಗದ 3/5 ರಷ) ಸಮೆತಟಾದ ಲಕ್ಷಣಿದಿಂದ ಸಾಧಾರಣ 
ಇಳಿಜಾರುವಿನಿನಿದ ಕೂಡಿವೆ. ಈ ಮೈ ದಾನಗಳು ಮಿಸಿಖಿಪಿ ಮತು ಮಿಸೌರಿ ನದಿಗಳು ಮತು 
ಅವುಗಳ ಉಪನದಿಗಳಿಂದ ನಿರ್ಮಾಣವಾಗಿವೆ. ಇದು ಪ್ರಪೆಂಚದ ಅತಿ ಫೆಲವತಾದ 
ಮೈ ದಾನಗಳಲೊಂದಾಗಿದ್ದು, ಉತ್ತಮ ಕೃಷಿ ಪ್ರ ದೇಶವಾಗಿದೆ. ಈ ಪ ಪ್ರದೇಶದ ಉತ್ತರ ಭಾಗವು 
ಹಿಮುಹಾಳೆಗಳೆಂದ (ಹಿಮನದಿ) ಭೂನಗ್ಗೇಕರಣಕ್ಕೆ ಒಳಗಾಗಿರುವ ಕಾರಣದಿಂದಾಗಿ ಅಧಿಕ 
ಸಂಖ್ಯೆಯ ಬಯಲುಗಳು ನಿರ್ಮಾಣಗೆಉಂಡಿವೆ. ಲ್ಯ ಬಯಲುಗಳು ಸರೋವರಗಳಂದ 
ಸುತುವರೆದಿವೆ. 


ಧೂಳಿನ ಸುಂಟರಗಾಳಿ (ಭೋಗುಣಿ) (Dust Bowl) ಅವೈಜ್ಞಾನಿಕ 
ಸಾಗುವಳಿಯಿಂದ 1930 ರ ದಶಕದಲ್ಲಿ ಉಂಟಾದ ಬಿರುಗಾಳಿಗೆ ದಸಿಳಿನ ಸುಂಟರಗಾಳಿ 
ಎನ್ನುವರು. ಇದು ಅಮೆರಿಕ ಮತ್ತು ಕೆನಡದ ಕಪಿ ಷಿ ಭೂಮಿಗೆ ಅಪಾರ ಹಾನಿಯನ್ನುಂಟು 
ಮೌಡಿತು. 


3. ಪೂರ್ವದ ಉನ್ಯತ ಪ್ರದೇಶಗಳು' ಅಪಲೇಷಿಯನ್‌ ಪರ್ವತಗಳು 


ಪೂರ್ವದ ಉನ್ನತ ಪ ಪ್ರ ದೇಶಗಳನ್ನು ಅಪಲೇಷಿಯನ್‌ ಪರ್ವತಗಳಂದೂ 
ಕರೆಯಲಾಗುತ್ತದೆ. ಇಪ್ರೆಗಳು ಭೂಖರೆಡದ ಪೂರ್ವ ಅಂಚಿನುದ್ದಕ್ಕೂ ನ್ಯೂಫೌಂಡ್‌ಲ್ಲಾಂಡ್‌ 
ಪ್ರದೇಶದಿಂದ ಅಲಬಾಮದವರೆಗೂ ವಿಸ್ತರಿಸಿವೆ. ಅಪಲೇಷಿಯನ್‌ಗಳು್ರಾಚೀನ ವೆಡಿಕೆ 
ಪರ್ವತಗಳಾಗಿದ್ದು ಭೂನಗ್ನೀಕರಣಕ್ಕೊಳಗಾಗಿದ್ದು ಅವು ಇಂದು ಪ್ರಸ್ತುತ ನಿತರವನ್ನು 
ಹೊಂದಿವೆ. 





ಅಪಲೇಷಿಯನ್‌ ಮಡಿಕೆ ಪರ್ವತಗಳು ಅಪಲೇಷಿಯನ್‌ ಸರಣಿಗಳ ಪೂರ್ವ 
ಭಾಗದಲ್ಲಿ ಪರ್ವತಪಾದದ ಪ್ರಸ್ತಭೂಮಿ ಮತ್ತು ಅಟ್ಲಾಂಟಿಕ್‌ ಕರಾವಳಿ ಮೈದಾನಗಳಿವೆ. 
ಸೇಂಟ್‌ 'ಲಾರೆನ್‌ ಕಣಿವೆಯು ಲಾಬ್ರ ಡಾರ್‌ ಪ್ರ ಸಭೂಮಿಯನು ಅಪಲೇಷಿಯನ್‌ 
ಶ್ರೇಣಿಗಳಂದ ಪ್ರತ್ಯೇಕಿಸುತ್ತದೆ. ಅವ) ಕಲ್ಲಿದ್ದಲು. ಸೀಸ, ಸಿತು, ಕಿಣದ ಅದಿರು, ತಾಮ್ರ, 
'ನಲಶಕ್ಕಿ ಮತ್ತು ಕಾಡುಮರಗಳಂತಹ ಸಂಪನೂಲಗಳಿಂದ ಶ್ರೀಮಂತವಾಗಿವೆ. ಈ ಪ ಪ್ರದೇಶವು 
ಅಪಾರ ಜನಸಂಖೆ ನ್ನು ಹೊಂದಿದ್ದು, ಆ) ಉತ್ತರ ಅಮೆರಿಕದ ಆರ್ಥಿಕತೆಗೆ ಪ್ರಮುಖ 
ಕೊಡುಗೆ ನೀಡಿದೆ. 


4. ಕರಾವಳಿಮೈದಾನ 


ದಕ್ಷಿಣದ ಪನಾಮ ಭೂಕಂಠವನು ಹೊರತಾಗಿ ಉತ್ತರ ಅಮೆರಿಕಾವು ಬಹಳ 
ಉದ್ದವಾದ ಮತ್ತು ಕೋಚುಕೋಚಾದೆ"(nಸೀಗed) ಸಮುದ್ರ ತೀರವನು ಹೊಂದಿದೆ. 
ಕರಾವಳಿ ಮೈದಾನವು ಈಶಾನದಲ್ಲಿ ಕಿರಿದಾಗಿದೆ ಮತ್ತು ದಕ್ಷಿಣ ಮತ್ತು ಪಶ್ಚಿಮದ ಕಡೆಗೆ 
ಹೋದಂತೆ ಅಗಲವಾಗಿದೆ. ಸರಾಸರಿ ಎತ್ತರ ಸಮುದ ದ್ರ ಮಟ್ಟಕ್ಕೆ150 ಮೀ. ಔದು ತಗ್ಗು ಮತ್ತು 
ಸಾಧಾರಣಾ ಮೈ ದಾನ ಪ್ರ ದೇಶವಾಗಿದ್ದು ಫಲವತ್ತಲ್ಲದ ಮೌಳಿ ಮಣನಿಂದ ಆವರೆಸಿದೆ. 
ಬಹಳಷು ಜವುಗು ಮತ್ತು ಜವುಳು ಭಾಗಗಳಿವೆ'ನದಿ ಮುಖಭಾಗ ಮೆತು ಕೊಲ್ಲಿಗಳ 


ಅಸ್ತಿತ ೦ದಾಗಿ ಸಮುದ್ರ ತೀರ ಕೋಚುಕೋಚಾಗಿದು, ಅನೇಕ ಬಂದರುಗಳು ನೆಲಸಿವೆ. 


ಸದಿಗಳು ಮತ್ತು ದೊಡ ಸರೋವರಗಳು 


ಉತ್ತರ ಅಮೆರಿಕವು ಕೆಲವು ದೊಡ್ಡ ಮತ್ತು ಚಿಕ್ಕ ನದಿಗಳನ್ನು ಹೊಂದಿದೆ. ಕೆನಡಿಯನ್‌ 
ಭೂಪಲಕದ ಸುತ್ತಲಿನ WL 3 ಸರೋವರ ಗಳು ಶ್ರ ಭೂಖಠಿಡದ ವೆ ಶಿಷ್ಟ 
ಭೂಸ್ವರೂಪವನ್ನು ನಿರ್ಮಿಸಿವೆ. 


ನದಿಗಳು: 


ಮಿಸಿಸಿಪ್ಪಿ ಮತ್ತು ಅದರ ಉಪನದಿಗಳು ಉತ್ತರ ಅಮೇರಿಕಾದ ಅತಿ ದೊಡ್ಡ ನದಿ 
ವವಸ್ಥೆಯಾಗಿದ್ದು. ಖಂಡದ ಮೂರನೇ ಎರಡರಷು ಭೂಭಾಗದ ಮೂಲಕ ಹರೆಯುತ್ತವೆ. 
ಶಿಸಸಿಪ್ಪಿನದಿಯು ಮೆಕ್ಸಿಕೊ ಖಾರಿಯನ್ನು ಸೇರುತ್ತದೆ. ಮಿಸೌರಿ ಎಂಬುದು ಇದರ 
ಪ್ರಮುಖಿ ಉಪನದಿ. ರೆಡ್‌ರಿವರ್‌, ಓಹಾವೊ, ಅರಕಾನ್‌ ಸ್‌, ಟನಸ್ಸಿ ಮತ್ತು ಪ್ಲಾಟೆ ಎಂಬುವು 
ಇತರೆ ಉಪನದಿಗಳು. ಸಕ್‌, ಪ್ರೇಸರ್‌, ಕೊಲಂಬಿಯಾ, "ಯೂಕಾನ್‌ ಕೊಲರಾಡೊ, 
ರಯೊಗ್ರಾಂಡ್‌, ಮೆಕೆರಿಜ, ನೆಲ್ಸನ್‌ ಮತ್ತು ಸೇಂಟ್‌ ಲಾರೆನ್ಸ್‌ ಗಳು ಉತ್ತರ ಅಮೇರಿಕೆಯ 
ಇತರ ಪ್ರಮುಖ ನದಿಗಳು. 


























ಕೊಲರಾಡೊ, ಕೊಲಂಬಿಯ ಮತ್ತು ಫ್ರೇಸರ್ಗಳು ಪಶ್ಚಿಮಕ್ಕೆ ಹರಿಯುವ ಪ್ರಮುಖ 
ನದಿಗಳು. ಇವು ಚಿಕ್ಕವು ಮತ್ತು ರಭಸದಿಂದ ಹರಿಯುತ್ತವೆ. ಆವು ಪೆಸಿಫಿಕ್‌ ಸಾಗರವನ್ನು 


ಸೇರುತ್ತವೆ. 





ಕೊಲರಾಡೊ ನದಿಯು ಕೊಲರಾಡೊ ಪ್ರಸ್ತಭೂಮಿಯ ಮೂಲಕ ಹರಿಯುತ್ತಾ 
ಗ್ರಾಂಡ್‌ ್‌ ಕ್ಯಾನಿಯನ್‌ ಮಹಾಕಂದರವನ್ನು ನಿರ್ಮಾಣ ಮಾಡಿದೆ. ಅದು ಪ್ರಕೃತಿ ಸೌಂದರ್ಯ 
ಮತ್ತು ಪ್ರವಾಸೋಧಮದ ಕೇಂದ್ರ ವಾಗೆದೆ. ಈ ಮಹಾಕಂದರವನ್ನು "ಫ ಪ್ರಷೆಂಚದ ಪ್ರಾಕೃತಿಕ 
ಅಧರ ಎಂದು ಕಠೆಯಲಾಗಿಡೆ. ಕೊಲಂಬಿಯಾ ನದಿಯು ಕೊಲಂಬಿಯಾ 
ಪ್ರಸೆಭೂಮಿಯ ಮೂಲಕ ಹರಿಯುತ್ತದೆ. 


ಮಹಾಕಂದರ (ಅರಿಜೋನ, ಯು. ಎಸ್‌. ಎ.) 
ಆಳ- ಸುಮಾರು 1800 ಮಿ. 
ಅಗಲ- 3 ರಿಂದ 29 ಕಿ. ಮೀ. 





ಕೆನಡಿಯನ್‌ ಫಲಕದಲ್ಲಿ ಅನೇಕ ಚಿಕ್ಕ ನದಿಗಳು ಹರಿಯುತ್ತವೆ. ಅವು ಹಡ್ಸನ್‌ 
ಕೊಲ್ಲಿಗೆ ಸೇರುತ್ತವೆ. ಸೇಂಟ್‌ ಲಾರೆನ್ಸ್‌ ಅಮೆರಿಕ ಸಂಯುಕ್ತ ಸಂಸ್ಥಾನ ಮತ್ತು ಕೆನೆಡ ಗಳ ಅತಿ 
ಪ್ರಮುಖವಾದ ನದಿಯಾಗಿದೆ. ಇದು'ನುಹಾಸರೋವರಗೆಳ ಮೂಲಕ ಹರಿಯುತ್ತದೆ. 
ಒಂದು ವರ್ಷದಲ್ಲಿ ಇದರ ನೀರು ಮೂರು ತಿಂಗಳುಗಳ ಕಾಲ ಹೆಪ್ಪುಗಟ್ಟಿರುತ್ತದೆ. 


ಸರೋವರಗಳು: 


ಉತ್ತರ ಅಮೆರಿಕವು ಅಪಾರ ಸಂಖ್ಯೆಯ ಸಿಹಿನೀರಿನ ಮತ್ತು ಉಪ pe 
ಸರೋವರಗಳನು ಹೊಂದಿದೆ. ಅವುಗಳು ಕೆನಡಿಯನ್‌ ಭೂಪಲಕದ 
ಗಡಿಭಾಗದಲ್ಲಿ ನೆಲೆಗೊಂಡಿವೆ. ಹ್ಯೂರಾನ್‌, ಓಂಟಾರಿಯೊ, ಮಿಚಿಗನ್‌, ಐರಿ ನಖ 
ಸುಪೀರಿಯರ* ಗಳು ಪ್ರಮುಖವಾದ ಸರೋವರಗಳಾಗಿವೆ. 


ಒಟ್ಟಾರೆಯಾಗಿ ಈ ಸರೋವರಗಳನ್ನು ಹೋಮ್‌ > (HOMES) ಎಂದು 
ಕರೆಯಲಾಗಿದೆ. ಸುಪೀರಿಯರ್‌ ಸರೋವರೆವು ಮಹಾಸೆರೋವರಗಳಲ್ಲಿ ದೊಡ್ಡದಾಗಿದ್ದು 
ವಿಶ್ತದ ಅತಿ ದೊಡ್ಡ ಸಿಹಿ ನೀರಿನ ಸರೋವರವಾಗಿದೆ. ಚಿಕಾಗೊ ಮತ್ತು ಡೆಟ್ರಾಯೆಟ್‌ 
ನಗೆರಗಳು ಐರಿ ಸರೋವರದ ದಡದಲ್ಲಿ ನೆಲೆಗೊಂಡಿವೆ. ವಿನ್ನಿಪೆಗ್‌ ಸರೋವರವು ಕೆನಡಾದ 
ಪ್ರಮುಖ ಸರೋವರವಾಗಿದೆ. ಈ ಎಲ್ಲಾ ಸರೋವರಗಳು ಪ್ರೆಮುಖವಾದ 
'ನಲಮಾರ್ಗಗಳನ್ನು ಒದಗಿಸಿವೆ. 





3. ವಾಯುಗುಣ ಮತು ಸ್ವಾಭಾವಿಕ ಸಸ್ಯವರ್ಗ 


ವಾಯುಗುಣ: 


ಉತ್ತರ ಅಮೆರಿಕವು ಅತಿ ವಿಸಾರವಾದ Rae ಮೇಲ್ಮೈ ಲಕ್ಷಣ ಅಕ್ಷಾಂಶಗಳ 
ವಿಸ್ತರಣೆಗಳೆಂದಾಗಿ ವಿಭಿನವಾದ ವಾಯುಗುಣವನ್ನು ಹೊ ೦ಬಿದೆಅಲಾಸ ಮತು 
ಗೀನ್‌ಲಾಂಡ್‌ ಹೆಪ್ಲುಗಟ್ಟವ ಹವಾಗುಣ ಪರಿಸ್ಥಿತಿಗಳನ್ನು (ಟಂಡ್ರಾ ಮಾದರ) ಹೊಂದಿದ್ದರೆ, 
ಅಮೆರೆಕ ಸಂಯುಕ ಸರಿಸ್ಥಾನದ ನೈರುತ್ತದಲ್ಲಿರಿವ ಮರುಭೂಮಿಗಳು ಸುಡುವ ಶಾಖವನ್ನು 
ಹೊಂದಿವೆ. ಫ್ಲಾರಿಡದ ಆಗ್ಗೆಕೆಯ ಬಾಗೆ ಕೆರೆಬಿಯನ್‌ ಮತ್ತು ಕೇಂದ್ರೀಯ ಅಮೆರಿಕ 
ಉಷವಲಯ ಪರಿಸ್ಥಿತಿಯನ್ನು ಹೊಂದಿವೆ. ಈ ಖಂಡದ ಕೇಂದ್ರ ಮತ್ತು ದಕ್ಷಿಣ ಪ್ರದೇಶಗಳು 
ಹರಿಕೇನ್‌ ಮತ್ತು ಟೌರ್ನಾಡೊಗಳಂತಹ ಬಿರುಗಾಳಿಯುಕ್ತಪ್ರ ದೇಶಗಳಾಗಿವೆ” 





ಸ್ವಾಭಾವಿಕ ಸಸ್ಯವರ್ಗ: 


ಸಾಭಾವಿಕ ಸಸವರ್ಗ ಮತು ಪ್ರಾಣಿವರ್ಗಗಳ ಹಂಚಿಕೆ ಹೆಚ್ಚಾಗಿ ಅಲ್ಲಿನ 
ವಾಯುಗೆಣ, ಮನು ಮತ್ತು ಭೂಸ್ವರೂಪಗಳನ್ನು ಅವಲಂಬಿಸಿದೆ'ಉತ್ತರ ಅಮೆರಿಕವು 
ಹೊಂದಿರುವ ವೈ ವಿಧ ವಾಯುಗುಣಿ ಮತ್ತು ಭೂಸ್ತರೂಪಗಳಿಂದಾಗಿ ವೈ: ವಿಧಮಯ 
ಸಸ್ಯವರ್ಗಗಳನ್ನು "ಹೊಂದಿದೆ. 





ಸೂಚಿಪರ್ಣ ಅರಣ್ಯ 


ಈ ಸಸವರ್ಗದ ಪಟ್ಟಿಗಳು ಮುಖವಾಗಿ ವಾಯುಗುಣ ಪ್ರದೇಶಗಳನ್ನು 
ಅನುಸರಿಸುತ್ತ. ಅವುಗಳೆಂದರೆ ಟಂಡ್ರ್‌ ಮಾದರಿಯ ಸಸ್ಯವರ್ಗವು ಉತ್ತರ'ಮೇರುವೃತ್ತ 
(ಆಕ್ಷಿಕ್‌ ವೃತ್ತೆದೊಳಗೆ ಕಂಡುಬರುತ್ತದೆ: ಅದರಲ್ಲೂ ಮುಖವಾಗಿ ಕೆನಡ, ಅಲಾಸ ಮತು 
ಗ್ರೀನ್‌ಲಾಂಡ್‌ಗಳಲ್ಲಿ ಕಂಡುಬರುತ್ತದೆ. ಇಲ್ಲಿ ಚಳೆಗಾಲವು'ಓಬೀರ್ಫ ಮತ್ತು ಹೆಪ್ಪ ಸಟ್ಟುವ 
ಸಿತಿಯೆನ್ನೂ ಹಾಗೂ ಬೇಸಿಗೆಯು ಅತಿಕಡಿಮೆ ಅವಧಿಯನು ಹೊಂದಿದೆ. ಇಲೆ 
ಕೌಡುಬೆರುವ ಸಸ್ಫವರ್ಗಗಳೆಂದರೆ ಪಾಚಿ ಮತ್ತು ಹಾವಸೆಗಳೆ ಮಾತ್ರ, ಬೇಸಿಗೆ 
ಯುತುಮಾನದಫೆ ಕೆಲವು ಸುಗಂಧ ದವಕೆ ಸಂಬಂಧಿಸಿದ ಹೂಬಿಡುವ ಸಸಗಳು 
ಬೆಳೆಯುತ್ತವೆ. ಇಂತಹ ಕಷ ಮತ್ತು ಕ್ಲಿಷೆಪರಿಸ್ಥಿತಿಗಳಲ್ಲಿ ಬದುಕಬಲ್ಲ ಆ ve 
ಹಿಮಜಿಂಕೆ ಕಾರಿಬೊ ಮೆತು ಶಾಖಾಹಾರಿಗಳೌದ ಹಿಮಕರಡಿಗಳು ಇಲ್ಲ ಕಂಡು ಬರುತ್ತವೆ. 





ಟಂಡ್ರಾ ಪಟ್ಟಿಯ ದಕ್ಷಿಣಭಾಗವು ತಂಪಾದ ಸಮಶೀತೋಷ್ಣ ವಿಧದ ವಾಯುಗುಣ 
ಪ್ರದೇಶದಲ್ಲಿದೆ. ಇದ ವಾಸ್ತವವಾಗಿ ಸೂಚಿಪರ್ಣ ಅರಣದ ಪಟ್ಟಿಯಾಗಿದ್ದು ಅದನ್ನು ಟ್ಫೆ ಗಾ 
ವಂದು ಕರೆಯಲಾಗಿದೆ. ಸೊಚಿಪರ್ಣ ಅರಣಗಳಲ್ಲಿ ಸರಾ ಹಸಿಕೆನಿಂದ ಕ ಕೂಡಿದ * 
ಪ್ರಭೇದಗಳಾದ ಪೈ ಪೈನ್‌, ಫರ್‌, ಸೂಸ್‌, ಲಾರ್ಚ್‌ ಮುಂತಾದ ಮರಗಳು ಕಂಡುಬರುತ್ತವೆ. 
ಉಣ್ಣೆಯಂತಹ ಕೂದಲನ್ನು ಹೊಂದಿರುವ ಪ್ರಾಣಿಗಳನ್ನು ಈ ಪ್ರದೇಶದಲ್ಲಿ ಕಾಣಬಹುದು. 
ಉದಾ: ಲಿಂಕ್ಸ್‌, ಸಾಬಲ್‌" ಸಿಲ್ಪರ್‌ ತೋಳ ಇತಾದಿ 








ಎಲೆಯುದುರುವ ವಿಧದ ಅರಣ್ಣಗಳನ್ನು ಸೆಂಟ್‌ ಲಾರೆನ್ಸ ಮತ್ತು 
ಮಹಾಸರೋವರಗಳ ಪೂರ್ವಭಾಗದಲ್ಲಿ ಕಾಹಿಬಹುದು. ಈ ಪ್ರಾಂತದ ಉತ್ತರ ಭಾಗವು 
ಶೀತದಿಂದ ಮತ್ತು ದಕ್ಷಿಣದ ಭಾಗವು ಬೆಚ್ಚನೆಯ ಹವಾ ಗುಣದಿಂದ ಕೂಡಿಡೆ' ಚಳಿಗಾಲವು 
ಶೀತವಾಗಿದ್ದರೆ ಬೇಸಿಗೆಯು ಬೆಚ್ಚಗಿದೆ ಮೆತ್ತು ಸಾಮಾನವಾಗಿ ಮಳೆಯನ್ನು ಪಡೆಯುತ್ತದೆ 
ಇಲ್ಲಿ ಕಂಡುಬರುವ ಮರಗಳು $ರ್ದಿಷ ಪಡಿಸಿದ ಅವಯಲ್ಲಿ ತಮ್ಮ ಎಲೆಗಳನ್ನು 
ಉದುರಿಸಿಕೊಳ್ಳುತ್ತವೆ. ಉದಾ: ಸಿಪ್ರಸ್‌ ಓಕ್‌, ಆಶ್‌ ಮತ್ತು ಚೆನ್ನ ನಟ್‌ಗಳು. ಇಲ್ಲಿ 
ಕಂಡುಬರುವ 'ಬನ್ಮಜೀವಿಗಳೆಂದರೆ ಬೀವರ್‌, ಕಪ್ಪುಕರಡಿ, ಹಿಮೆಇಲಿ ಮತ್ತು ಮುಳ್ಳುಹಂದಿ 


ತಂಪಾದ ಸಮಶೀತೋಷ್ಣವಲಯದ ವಾಯುಗುಣವನು ಅಮೆರಿಕ ಸಂಯುಕ್ತ 
ಸಂಸ್ಥಾನದ ಭಾಗಗಳಲ್ಲಿ ಕಾಣಬಹುದಾಗಿದೆ. ರಾಕೇ ಪರ್ವತಗ ಮತ್ತು ಮಿಸಿಸಿಪಿ- 
ಮಿಸೋರಿ ಬಯಲುಗಳ ಮಧ್ಯೆ ವಿಶಾಲವಾದ ಹುಲ್ಲುಗಾವಲು ಪ್ರ ದೇಶವಿದೆ. ಇದೆ ನ್ನು 
ಪ್ರೆಠೇಸ್‌ ಎಂತಲೂ ಕರೆಯಲಾಗುತ್ತದೆ. ಇದು ವಾಸ್ತವವಾಗಿ ವಿಶಾಲವಾದ ವೃಕ್ಷರಹತ 
ಪ್ರದೇಶವಾಗಿದೆ. ಈ ಮೈ ದಾನ ಪ ಪ್ರದೇಶವು ಗೋಧಿ ಬೇಸಾಯ ಮತ್ತು ಪಶುಸೆಂಗೋಪನೆಗೆ 
ಹೆಸರುವಾಸಿಯಾಗಿದೆ. ಇದನ್ನು ಪಂಚದ ಗೋಧಿಯ ಕಣಜ ಅಥವಾ " ರೊಟ್ಟಿಯ ಬುಟ್ಟಿ' 
ಎಂದು ಕರೆಯುತ್ತಾರೆ. 





ಸೂಚಿಪರ್ಣ ಮತ್ತು ಎಲೆ ಉದುರಿಸುವ ಮರಗಳು ಸಮಶೀತೋಷ್ಣ ಮಿಶ್ರ 
ಅರಣ್ಯಗಳಲ್ಲಿ ಕಂಡುಬರುತ್ತವೆ. ಕೆನಡ ಮತ್ತು ಉತ್ತರ ಕ್ಯಾಲಿಫೋರ್ನಿಯಗಳು ಅಂತಹ 
ಅರಥಿಗಳನ್ನು ಹೊಂದಿವೆ. ಈ ಅರಣ ಪ್ರದೇಶದಲ್ಲಿ ನ ಕಂಡುಬರುವ ಪ್ರಮುಖ ಮರಗಳೆಂದರೆ 
ಬರ್ಚ್‌, ಬೇಟ್‌, ಮ್ಯಾಪಲ್‌, ಓಕ್‌ ಮಿಂತಾದವುಗಳು. 





ಕೆನಡ ಸರೋವರಗಳಿಂದ ಕೂಡಿದ ದೇಶ. ವಿರಳ ಜನಸಂಖ್ಯೆ ಹಾಗೂ ಅಪಾರ ಟೈಗಾ 
ಮಾದರಿಯ ಕಾಡುಗಳನ್ನು ಹೊಂದಿದೆ. ಪ್ರಪಂಚದ ಅತ್ಯಧಿಕ ಮರದ ರಫ್ತು ಇಲ್ಲಿಂದಾಗುತ್ತದೆ. 


ಮೆಕ್ಸಿಕೊದ ದಕ್ಷಿಣ ಭಾಗ ಮತು ವೆಸ್‌ 5.ಇಂಡಿಸ್‌ ಪ್ರದೇಶವು ಉಷ್ಣವಲಯದ 
ಅರಣಗಳನು ಹೊಂದಿದೆ. ಇಲ್ಲಿ ಗಟ್ಟಿಮೆರಗಳಾದ ಮಹಾಗನಿ ಮತ್ತು ಲಾಗ್‌ವುಡ್‌ಗಳನ್ನು 
ಒಳಗೊಂಡೆಂತಿರುವ ಮಿಶ್ರ ಅರಣ್ಣಗೆಳನ್ನು ಕಾಣಬಹುದು. 


ಕಾಲಿಪೋರ್ನಿಯದ ಪಶಿಮ ಕರಾವಳಿಯು ಮೆಡಿಟರೇನಿಯನ್‌ ವಿಧದ 
ವಾಯುಗುಣ ಹೊಂದಿದೆ. ದೀರ್ಫ ಬೇಸಿಗೆ ಬರಪರಿಸ್ಥಿತಿಗೆ ನೈಜವಾಗಿ ಹೊಂದಿಕೊಳ್ಳಬಲ್ಲ 
ಸಸ್ಫವರ್ಗವಿದೆ. ಇಲ್ಲಿ ಆಲಿವ್‌, ಓಕ್‌, ಕಾರ್ಕ್‌ ಮುಂತಾದೆ ಮರಗಳು ಬೆಳೆಯುತ್ತವೆ. ಈ 
ಘಟೀಕವು ಹುಳಿಹಣ್ಣು (ಕಿತ್ತಳೆ) ಬೇಸಾಯಕ್ಕೆ ಪ್ರಸಿದ್ದಿ ದಕ್ಷಿಣ ಕ್ಯಾಲಿಫೋರ್ನಿಯ, ಮೆಕ್ಸಿಕೊ 
ಮೆತ್ತು ಅರಿರೋನಗಳಲ್ಲಿ ಈ ಖಂಡದ ಪಕೆನು ಭೌಗದ ಮರುಭೂಮಿಯಂತಹ (ಶುಷು 
ಪರಿಸ್ಥಿತಿಯನ್ನು ಕಾಣಬಹುದಾಗಿದೆ. ವಿವಿಧ ಠೇತಿಯ ಪಾಪಾಸು ಕಳ್ಳಿ ಮತ್ತು ಮುಳ್ಳಿನ * 


ಪೊದೆಗಳು ಇಲ್ಲ ಸರ್ವೆಸಾಮಾನ್ಯ. ಇಲ್ಲಿನ ಮರುಭೂಮಿಯ ರಾತ್ರಿಗಳನ್ನು 
"ಮರುಭೂಮಿಗಳ ಚಳಿಗಾಲ'ಓಂದು ಕರೆಯಲಾಗಿದೆ. 





ಕೃಷಿಯು ಉತ್ತರ ಅಮೆರಿಕದ ಒಂದು ಪ್ರಮುಖವಾದ ಕಸಬಾಗಿದೆ. ಈ ಖಂಡದ 
ಕೇಂದ್ರೀಯ ತಗ್ಗುಪ್ರ ದೇಶಗಳಾದ ಅದರಲೂ ವಿಶೇಷವಾಗಿ ಕೆನಡ ಮತು ಅಮೆರಿಕ 
ಸಂಯುಕ್ತ ಸಂಸ್ಥಾನಗಳು ಅತಧಿಕ ಕೃಷಿ ಉತ್ಸನ ರಾಷ್ಟ್ರಗಳಾಗಿವೆ. ಉತ್ತರ "ಅಮೆರಿಕದ ಒಟ್ಟು 
ಭೂಭಾಗದಲ್ಲಿನ*ೇ. 10 ರು ಪ್ರದೇಶವು ಮಾತ್ರ ೈಷಿಗೆ ಸೂಕ್ತವಾಗಿದೆ. ಆದರೆ ಆ 
ಕೃಷಿಕ್ಷೇತ್ರಗಳಿಂದ ಬರುತ್ತಿರುವೆ ಊ; ಉತ್ಪನ್ನ ಅತಿ ಹೆಚ್ಚು. ಏಕೆಂದರೆ ವಿಸ್ತಾರವಾದ ಭೂಹಿಡುವಳಿ, 
ಫಲವತಾದ ಮಣ್ಣು, ಸಾಕಷ್ಟು ನೀರಾವರಿ, ಯಾಂತ್ರಿಕ ಬೇಸಾಯ ಹಾಗೂ ಇತರ 
ಸೌಲಭಗೆಳ ಜೊತೆಗೆ ಮಾನವನ ಪೂರ್ಣ ಶ್ರಮವಿರುವುದರಿಂದ ಉತ್ತರ ಅಮೆರಿಕವನ್ನು 
ವಿಶ್ವದ"ಅತಿದೊಡ್ಡ ಕೃಷಿಪ್ರದೇಶವಾಗಿ ಪರಿಣಮಿಸಿದೆ. 


ವಿಶಿಷ್ಟ ಬೆಳೆಗಳ ಉತಾಧನೆಯಲ್ಲಿ ವಿಶಿಷ್ಟತೆಯನ್ನು ಹೊಂದಿರುವ ಪಾ ಪ್ರಾಂತಗಳನ್ನು 
ಬೆಳೆಪ ಟ್ಟೆ ಎ6ದು ಕರೆಯಲಾಳ?ಿದೆ. ಉದಾ: ಕಾರ್ಫ್‌ ಪಟ್ಟಿ ಗೋಧಿಪಟ್ಟಿ ಹತ್ತಿಪಟ್ಟಿ 
ತಂಬಾಕುಪಟಿ ಇತ್ಯಾದಿ. 


ಉತ್ತರ ಅಮೆರಿಕ ಅದರಲ್ಲೂ ವಿಶೇಷವಾಗಿ ಕೆನಡ ಮತ್ತು ಅಮೆರಿಕ ಸಂಯುಕ್ತ 
ಸಂಸ್ಥಾನಗಳು ಗೋಧಿಯನು ಒಂದು ಪ್ರಮುಖ ಆಹಾರ ಧಾನವನ್ನಾಗಿ ಬೆಳೆಯುತ್ತಿತೆ. 
ಪ್ರರೀ'ಪ್ರ ಪದೇಶವು ಗೋಧಿ ಬೇಸಾಯಕ್ಕೆ? ಸೂಕ್ತ ಮಣ್ಣನ್ನು ಒದಗೆಸಿದೆ. ೩ ಇಲ್ಲಿನ ಜನಸಂಖೆ 
ಕಡಿಮೆಯಿದ್ದು, ಅಪಾರ ಪ್ರಮಾಣದ ಉತ್ಪಾದನೆ ಇರ?ವುದರಿಂದ ಅದನ್ನು ರಫ್ತು 
ಮಾಡಲಾಗುತ್ತಿದೆ. ಮೆಕ್ಕೆಜೋಳವು ಕಾರ್ನ್‌ ಎಂದು ಪ ಪ್ರಖಾತಿಪಡೆದಿದೆ. ಅದ ನ್ನು ಅಮೆರಿಕ 
ಸಂಯುಕ್ತ ಸಂಸ್ಥಾನ ಮತು ಮೆಕ್ಸಿಕೊಗಳಲ್ಲಿ ವಿಶಾಲಪ್ರ ಪ್ರದೇಶಗಳಲ್ಲಿ ಬೆಳೆಯಲಾಗುತ್ತದೆ. 
ಬಹುತೇಕ ಪ್ರಮಾಣದ ಮೆಕ್ಕೆ ಜೋಳವನ್ನು ಹಸು ಮತು ಹಂದಿಗಳ ಮೇವಿಗಾಗಿ 


ಉಪಯೋಗಿಸಲಾಗುತ್ತದೆ. 'ವುಗಳನ್ನು "ಮೆಕ್ಸಿಕೊದ ಫಿ ಮಾಂಸಕ್ಕಾಗಿ ಸಾಕಲಾಗುತ್ತದೆ. 


ಇದೊಂದು ಆಹಾರ ಧಾನವಾಗಿದೆ. ಆದರೆ ಇಂದು ಮೆಕ್ಕೆಜೋಳವು ಇಂಧನ ಬೆಳೆಯಾಗಿ 
ಬೆಳೆಯಲಾಗುತ್ತಿದೆ. 





ಇತರ ಪ್ರಧಾನ ಬೆಳೆಗಳೆಂದರೆ ಬಾರ್ಲಿ, ಓಟ್ಸ್‌ ಮತ್ತು ಆಲೂಗಡ್ಡೆಗಳಾಗಿವೆ. ಬಾರ್ಲಿ 
ಮತ್ತು ಓಟ್‌ಸ್‌ಗಳನ್ನು ಚಳಗಾಲದಲ್ಲಿ ಬೆಳೆಯಬಹುದು: ಬಾರ್ಲಿ ಯನ್ನು ಬಿಯರ್‌ (beer) 
ತಯಾರಿಕೆಗೆ ಬಳಸಲಾಗುತ್ತದೆ. ಓಟನು ಪ್ರಾಣಿಗಳ ಮೇವುಗಳಗಾಗಿ 
ಉಪಯೋಗಿಸಲಾಗುತ್ತದೆ. ಈ ಖಗಿಡೆದಲಿ ಆಲೂಗಡ್ಡೆಯನ್ನು ಸಹ ಬೆಳೆಯಲಾಗುತ್ತಿದ್ದು 
ಇದು ಪ್ರಮುಖ ಆಹಾರ ಬೆಳೆಯಾಗಿದೆ. 


ಉತ್ತರ ಅಮೆರಿಕದಲ್ಲಿ ಹತ್ತಿ ಮತ್ತು ತಂಬಾಕುಗಳನ್ನು ವಾಣಿಜ್ಯ ಬೆಳೆಗಳನ್ನಾಗಿ ದಕ್ಷಿಣ 
ಭಾಗಗಳಲ್ಲಿ ಬೆಳೆಯಲಾಗುತ್ತಿದೆ: ಮಿಸಿಸಿಪ್ಲಿನದಿಯ ಕಣಿವೆಯುದ್ದಕೂ ಹತ್ತಿ ಪ್ರಡೇಶವು. 
ಕಂಡುಬರುತ್ತದೆ. ಯು. ಎಸ್‌. ಎ ಮತ್ತು ಮೆಕ್ಸಿಕೊ ದೇಶಗಳಲ್ಲಿ ಉದ್ದ ಎಳೆಯ ಹತ್ತಿಯನ್ನು 
ಉತ್ಪಾದಿಸಲಾಗುತ್ತದೆ. ದಕ್ಷಿಣ ಯು. ಎಸ್‌ ವ ಕ್ಯೂಬ, ಜಮೈ ಕ ಮತು ಮೆಕ್ಸಿಕೊಗಳಲ್ಲಿ “ 
ತಂಬಾಕು ಬೆಳೆಯಲಾಗುತ್ತದೆ. ಅಮೆರಿಕ ತಂಬಾಕು ಬೆಳೆಯೆತಿರುವ ವಿಶ್ವದ ರಾಷ್ಟ್ರ ಗಳಲ್ಲಿ 
ಚೀನದ ನಂತರ ಎರಡನೇ ಸ್ಥಾನದಲ್ಲಿದೆ. 


ಕಬ್ಬು ಇಲ್ಲಿ ಬೆಳೆಯುತ್ತಿರುವ ಮತೊಂದು ಪ್ರಮುಖ ಬೆಳೆಯಾಗಿದೆ. ಕೂಬಾ 
ವಿಶ್ವದಲ್ಲಿ ಸಕ್ಕರೆ ಉತ್ಪಾದನೆಯ ಮೂರನೇ ಅತಿ ದೊಡ್ಡ ರಾಷ್ಟ್ರವಾಗಿರುವುದರೆಂದಲೇ ಇದನ್ನು 


"ಜಗತ್ತಿನ ಸಕ್ಕರೆ ಬೋಗುಣಿ ಎಂದು ಕರೆಯಲಾಗಿದೆ. ಯು. ಎಸ್‌. ಎದಲ್ಲಿ ಶುಗರ್‌ 
ಬೀಟ್‌ನೂ ಕ ಬೆಳೆಯಲಾಗುತ್ತದೆ. ಇದು ಸಕ್ಕರೆ ತಯಾರಿಕೆಗೆ ಕಬ್ಬಿನ ತರುವಾಯ 
ಪ್ರಮುಖ ಮೂಲವಾಗಿದೆ. 


ಕಾಫಿ ಮತು ಕೋಕೊಗಳು ಉಷ್ಣವಲಯದ ತೋಟಗಾರಿಕಾ ಬೆಳೆಯಾಗಿದ್ದು, 
ಇವುಗಳನ್ನು ಅಮೆರಿಕದ ಕೇಂದ್ರ ಭಾಗಗಳು ಮತ್ತು ವೆಸ್‌ ಇಂಡಿಸ್‌ಗಳಲ್ಲಿ ಬೆಳೆಯಲಾಗುತ್ತಿದೆ. 
ಕ್ಯಾಲಿಫೋರ್ನಿಯ, ಪ್ಲಾರಿಡಾ, ) ನೂಜೆರ್ಸಿ ಮತ್ತು ನಗರ ಕೇಂದ್ರಗಳ ಸುತ್ತಲಿನ ಪ್ರದೇಶಗಳಲ್ಲಿ 
ದ್ರಾಕ್ಷಿ ಕಿತ್ತಳೆ, ನಿಂಬೆ (ಲಿಂಬೆ) ಸೇಬು, ಸೀಬೆ, ಪೀಟ್‌ ಇತಾ ಹಣ್ಣುಗಳನ್ನು 
ಬೆಳೆಯಲಾಗುತ್ತಿದೆ. ಕ್ಯಾಲಫೋರ್ನಿಯವು ಉತ್ತರ ಅಮೆರಿಕದ ಶೇ. ೨6 'ರಷು ದ್ರಾಕ್ಷಿಯನ್ನು 
ಬಳಸಿ ದ್ರಾಕ್ಷಾರಸ ಉತಾದಿಸುತ್ತದೆ. ಆದುದರಿಂದ ಕ್ಯಾಲಿಫೋರ್ನಿಯವನ್ನು ಸದ್ರಾಕಾರಸದ" 
ನಾಡು'`ಎಂದು ಕರೆಯಲಾಗಿದೆ. 





ಉತ್ತರ ಅಮೆರಿಕ ಖಂಡದ ಈಶಾನ ಭಾಗದ ಅಂಟ್ಲಾಂಟಿಕ್‌ ಸಾಗರ ತೀರದಲ್ಲಿ 
ಗ್ರ್ಯಾಂಡ್‌ ಬ್ಯಾಂಕ್‌ಗಳು, ನೂಇಂಗೆಂಡಿನ ಜೌರ್ಜಸ್‌ ಸ್‌ ಬ್ಯಾಂಕ್‌ಗಳು ಮತು ನೂಫೌಂಡ್‌ 
ಲಾಂಡ್‌ ಕರಾವಳಿಗಳ ಆಳವಿಲ್ಲದ ಖಂಡಾವರಣ ಪ್ರದೇಶಗಳು ಹೆಸರಾಂತೆ ಮೀನುಗಾರಿಕಾ 
ಪ್ರೆ ದೇಶಗಳಾಗಿವೆ. 


5. ಪ್ರಮುಖ ಖನಿಜಗಳು ಮತ್ತು ಕೈಗಾರಿಕೆಗಳು 


ಉತ್ತರ ಅಮೆರಿಕವು ಅಪಾರ 7 ಸಂಪನ್ಮೂಲಗಳ ಕೊಡುಗೆಗೆ ಒಳಗಾಗಿದೆ. ಅದರ 
ನ್ಫೆ ಸರ್ಗಿಕ ಸಂಪನ್ಮೂಲಗಳೆಂದ ರೆ ವೈ ವಿಧಮೆಯ ಮಣ್ಣುಗಳು, ವಿಸಾರವಾದ ಹುಲ್ಲುಗಾವಲು, 
ಖೆನಿಜ, ಶಕ್ತಿ ಸಂಜನ್ಮೂಲಗಳು ಮತು ಶರಣ ಸ ಂಪತುಗಳಾಗಿದೆ. 


ಉತ್ತರ ಅಮೆರಿಕ ಭೂಖಂಡವು ವಿವಿಧ ಬೆಲೆಬಾಳುವ ಖನಿಜಗಳ ಅಧಿಕ ನಿಕ್ಷೇಪವನ್ನು 
ಹೊಂದಿದೆ. ಇಲ್ಲಿರುವ ಚಿನದ ನಿಕ್ಷೇಪವು ಜನರನ್ನು ಈ ಖಂಡಕ್ಕೆ ಬಹು ಹಿಂದೆಯೇ” 
ಆಕರ್ಷಿಸಿದೆ. ಇದಲ್ಲದೆ ಕಔಣದ ಅದಿರು, ತಾಮ್ರ ನಿಕಲ್‌, ಬೆಳ್ಳೆ ಮತ್ತು ಸತುಗಳು ಇತರ 
ಪ್ರಮುಖವಾದ ಖನಿಜ ನಿಕ್ಷೇಪಗಳಾಗಿವೆ. ಈ ಪಂಡವು ಸಾಕಷ್ಟು ಪ್ರಮಾಣದ ಕಲ್ಲಿದ್ದಲು, 
ಕಲ್ಲಿಣ್ಣೆ ಮತ್ತು ನೈಸರ್ಗಿಕ ಅನಿಲಗಳನ್ನು ಹೊಂದಿದೆ. 


ಉತ್ತರ ಅಮೆರಿಕದಲ್ಲಿ ಪ್ರಪ್ರಥಮ ಖನಿಜ ಗಣಿಯೆಂದರೆ ಚಿನ್ನದ ಗಣಿಯಾಗಿದೆ. 
ಕ್ಯಾಲಿಫೋರ್ನಿಯ, ಮತ್ತು ಯಾಕಾನ್‌ ಕಣಿವೆಗಳು ಚಿನ್ನದ ಗಣಿಗಳ ಪ್ರಮುಖ 
ಪ್ರ ಪದೇಶಗಳಾಗಿವೆ. ಸುಪೀರಿಯರ್‌ ಸರೋವರ ಮತ್ತು ಈದ ನು ಸುತ್ತುವರಿದಿರುವ 
ಪ್ರದೇಶಗಳು ಅಪಾರ ಪ್ರಮಾಣದ ಕಬ್ಬಿಣದ ಅದಿರಿನ ನಿಕ್ಷೇಪೆಕ್ಕೆ ಪ್ರಖ್ಯಾತಿ ಪಡೆದಿವೆ. ಅತಿ 
'ಕುತಷ ದರ್ಜೆಯ ಕವಣದ ಅದಿರನ್ನು ಕೆನಡಿಯನ್‌ ಭೂಫಲಿಕದಲೆ ಮತ್ತು ಅದನು 
ಸುತ್ತೆಔರಿದ ಪ್ರದೇಶದಲ್ಲಿ ಕಾಣಬಹುದಾಗಿದೆ. ಮೆಕ್ಸಿಕೊ ವಿಶ್ವದ ಪ್ರಮುಖ ಬೆಳ್ಳಿ “ 
ಉತ್ಪಾದಿಸುತ್ತಿರುವ ರಾಷ್ಟ್ರವಾಗಿದೆ. ಅಮೆರಿಕ ಸಂಯುಕ್ತ ಸಂಸ್ಥಾನವು ಪ್ರ ಪಂಚದೆ ಅತಧಿಕ 
ತಾವ್ರೆವನ್ನು' ಉತ್ಸಾದಿಸತ್ತಿರುವ ರಾಷ್ಟ್ರವಗಿದೆ. ಖಂಡಾದಾಧ್ಯಂತೆ ಪಳೆಯುಳಿಕೆ ಇಂಭನಗಳು 
ಸಾಧಾರ ನಿ ಪ್ರಮಾಣಿದಲ್ಲೆ ಹ ker ಕಂಡ3ಬರುತದೆ. 








ಉತ್ತರ ಅಮೆರಿಕವು ಇಲ್ಲಿನ ಅಪಲೇಷಿಯನ್‌ ಪ್ರದೇಶದಲ್ಲಿ ಉತ್ತಮ ದರ್ಜೆಯ 
ಕಲ್ಲಿದ್ದಲಿನ ಅಧಿಕ ನಿಕ್ಷೇಪವನ್ನು ಹೊಂದಿದೆ. ಜಗತ್ತಿನ ಒಟು ಕಲ್ಲಿದ್ದಲಿನ ಉತ್ಪಾದನೆಯಲ್ಲಿ 
ಶೇಕಡಾ 20 ರಷು ಪೆನಿಲೇಸೆಯಾ ಒಂದೇ ಉತಾಧಿಸುವುದು. ಅಮೆರಿಕ ಸರಯುಕ 
ಸಂಸ್ಥಾನವು ಪ್ರಪೆಂಚದ "ಧಿಕ ಕಲ್ಲಿದ್ದಲನ್ನು ರಫ್ತು ಮಾಡುತ್ತಿರುವ ದೇಶವಾಗಿದೆ. ಅಲಾಸ್ಕಾ 
ಟೆಕಾಸ್‌, ಲೂಷಿಯಾನ, ಕಾನ್ಸಾಸ್‌ ಮತ್ತೆ ಪಶ್ಚಿಮ ಕೆನಡಾದಲ್ಲಿ ಮತ್ತು ಮೆಕ್ಸಿಕೊದ ಕೆಲವು 
ಭಾಗೆಗಳಲಿ ತೈಲ ಮತು ನೆಸಗಿಕ ಅನಿಲವಿರರಿವುದು ಕಂಡುಬಂದಿದೆ. ಪೆಸಿಫಿಕ್‌ 
ಮಹಾಸಾಗರದಂಚಿನ ಪ್ರದೇಶಗಳು ನೈಸರ್ಗಿಕ ಅನಿಲದ ಅಧಿಕ ನಿಕ್ಷೇಪವನ್ನು ಹೊಂದಿವೆ. 
ಅಮೆರಿಕ ಸಂಯುಕ್ತ ಸಕಸ್ಥಾನವು ಪ್ರ ಮಖ ಪೆಟ್ರೋಲಿಯಂ ಉತಾದಿಸುತ್ತಿರುವ 
ರಾಷ್ಟ್ರವಾಗಿದೆಯಲ್ಲದೆ ವಿಶ್ವ ವಿಶದ ತ್ರೆ ಅಧಿಕ ಅಣುಶಕ್ತಿಯನ್ನು ಉತ್ಪಾದಿಸುತ್ತಿರುವ ದೇಶವೂ 
ಆಗಿದೆ. 


ಉತ್ತರ ಅಮೆರಿಕದ ದೇಶಗಳಲ್ಲಿ ಅಮೆರಿಕ ಸಂಯುಕ್ತ ಸಂಸ್ಥಾನ ಮತು ಕೆನಡಗಳು 
ಹೆಚ್ಚುಕೈ ಗಾರಿಕೀಕರಣಕೊಳಪಟಿವೆ. ಇಲಿ ಲಭವಿರುವ ಕಬ್ಬಿಣದ ಅದಿರು, ಕಲ್ಲಿದ್ದಲು, ತಾಮ್ರ, 
ಬ್‌ ಟೌಗಳಂತಹ ಕಚ್ಚಾ ಸಾಗು ಭಾರಿ ಕೆಗಾರಿಕೆಗಳಿಗೆ ಸಹಾಯಕವಾಗಿವೆ. ಶಕ್ತಿ ಸಾರಿಗೆ 
ಮತ್ತು ಆಧುನಿಕ ತಾಂತ್ರಿಕತೆಗಳ ಲಭ್ಯತೆಯು ವಿಸ್ತೃತ ಕೈಗಾರಿಕೀಕರಣಕ್ಕೆ ಕಾರಣವಾಗಿದೆ 


ಖರಿ, ಸುಪೀರಿಯರ್‌ ಹ್‌ ಮಿಚಿಗನ್‌ ಸರೋವರಗಳ ಪ ದೇಶಗಳಲ್ಲಿ ಕಬ್ಬಿಣ ಮತ್ತು 
ಉಕ್ಕಿನ ಕೈಗಾರಿಕೆಗಳು ಉತ್ತಮವಾಗಿ ಅಭಿವೃದ್ದಿಗೊಂಡಿರುವುದ ನು ಕಾಣಬಹುದು” ಇದಕ್ಕೆ 
ಇಲೆನ ಈ ಕಚ್ಚಾವಸ್ತು ಮತ್ತು ಜಲಸಾರಿಗೆಗಳು ಸಹಾಯಕವಾಗಿವೆ. ರು. ಎಸ್‌. ಎದ ತ್ರೆ 
ಅನುಕೂಲಕರವಾದ ಕ್ರ ಗಾರಿಕಾ ನೀತಿಯು ಕೆ ಗಾರಿಕೆಗಳ ಬೆಳವಣಿಗೆಗೆ ಸಹಾಯಕವಾಗಿದೆ. 
ಇಲುನ ಪಿಟ್‌ ಬರ್ಗ್‌ ನಗರವನು " ಉಕಿನ ನಗರ' ಎಂದು ಕರೆಯಲಾಗಿದೆ. ಇದಕೆ ಕಾರಣ 
ಅಪಲೇಷಿಯನ್‌ ಪ್ರದೇಶದಲ್ಲೆ ದೊರೆಯುವ ಸಂಪದ್ಧರಿತವಾದ ಕಲ್ಲಿದ್ದಲು ನಿಕ್ಷೇಪಗಳು, 
ಜಲವಿಧುಚಕ್ತಿ ಮತು ಬಹತ್‌ ಪ್ರಮಾಣದ ಸರಕುಗಳನ್ನು ಸಾಗಿಸಲು ಉತಮ ಸಾರಿಗೆ 
ಸೌಲ 3ಂರುವುದು. ಕಬ್ಬಿಣ ಮತು ಉಕಿನ ಕೆಗಾರಿಕೆಯು ಮೂಲ ಕೆ ಗಾರಿಕೆಯಾದ್ದ ರಿಂದ 
ಇದುುತರ ಕೈಗಾರಿಕೆಗಳಾದ ಆಟೋಪೊಬೈಲ್‌, ಹಡಗು ನಿರ್ಮಾಣ, 
ಲೋಕೋಮೋಟೇವ್‌ ಭಾರಿ ಇಂಜಿನಿಯರಿಂಗ್‌ ವಿಮಾನ ನಿರ್ಮಾಣ ಮುಂತಾದ 
ಕೈಗಾರಿಕೆಗಳ ಅಭಿವೃ ದಗೆ ಸಹಾಯಕವಾಗಿದೆ. 


ಅಮೆರಿಕ ಸಂಯುಕ್ತ ಸಂಸ್ಥಾನ ಮತು ಕೆನಡಗಳಲ್ಲಿ ಮೃದು ಮರಗಳನ್ನು ಕಾಗದ, 
ಕಾರ್ಡ್‌ಬೋರ್ಡ್‌ ಮತು `ನೂಸ್‌ ತ್ರಿಂಟ್‌ಕಾಗದ ಗಳ ತಯಾರೆಕೆಯಲಿ 
ಉಪಯೋಗಿಸಲಾಗುತದೆ. "ಮರದ ತಿರುಳನು ಕೃತಕ ನಾರು ತಯಾರಿಕೆಯಲಿ ಬಳಸುವರು. 
ಕಾಗದ, ಮರದ ತಿರುಳು ಮತು ನೂಸ್‌ಪ್ರಿಂಟ್‌ಕಾಗದಗಳ ರಫ್ತಿನಲ್ಲಿ ಕೆನಡವು ಅತಿ ಪ್ರಮುಖ 
ರಾಷ್ಟ್ರವಾಗಿದೆ. ಮರಕಡಿಯುವಿಕೆಉತ್ತರ ಅಮೆರಿಕದಲ್ಲಿ ಉತ್ತಮ ಸಂಘಟಿತ ವೃತ್ತಿಯಾಗಿದೆ. 
ಕೆನಡದಲ್ಲಿ ಮರಕಡಿಯುವ ವೃತ್ತಿಯನ್ನು ಅವಲಂಬಿಸಿರುವ ಜನರನು ಅಂಬರ್‌: ಜಾಕ್ಸ್‌ 
ಎಂದು ಕರೆಯಲಾಗುತ್ತದೆ. ರಾಸಾಯೆನಿಕ ಕೈಗಾರಿಕೆಯು ಕೃ ತಕ ರಬ್ಬರ್‌, ಪ್ಲಾಸ್ಟಿಕ್‌, 
ರಸಗೊಬ್ಬರಗಳು ಮತ್ತು ಔಷಧಿಗಳಂತಹ ವಿಭಿನ ವಸ್ತುಗಳನ್ನು ಉತ್ಪಾದಿಸುತ್ತದೆ ಈಗ ಮರದ 
ಬದಲಾಗಿ ಪ್ಲಾಸ್ಟಿಕ್‌ನ್ನು ಹೆಚ್ಚಾಗಿ ಬಳಸಲಾಗುತ್ತಿದೆ. ಅಮೆರಿಕೆಸಂಯುಕ್ಷ ಸಂಸ್ಥಾನದ ಎಲ್ಲಾ 
ಭಾಗಗಳಲ್ಲಿಯೊ ಶ್ಲಾಸ್ಟಿಕ್‌ನ್ಕೆ ತಯಾರಿಸಲಾಗುತ್ತಿದೆ. ಚಿಕಾಗೊ ನಗರವು ಪಾಸ್ಟಿಕ್‌ 
ಕ್ಸ ಗಾರಿಕೆಗೆ' ಹೆಸರುವಾಸಿಯಾೌಗಿದೆ. 





ಮಾಂಸವನ್ನು ಡಬ್ಬಿಗಳಲ್ಲಿ ತುಂಬುವುದು ಒಂದು ಪ್ರಮುಖ ಕೆ ಗಾರಿಕೆಯಾಗಿದ್ದು, 
ಅಸಂಖ್ಯಾತ ಕೇಂದ್ರ] ಗಳಲ್ಲಿ ಮುಖ್ಯವಾಗಿ ಚಿಕಾಗೊ, ಕಾನ್ಸಾಸ್‌ ನಗರ ಮೆತುಸೆ ಸೆಂಟ್‌ 
ಲೂಂಯಸ್‌ಗಳಲ್ಲಿ. ವಿಸೃತವಾಗಿ $ರಡಿದೆ. ವಿದ್ಯುತ್‌ ಮತ್ತು "ವಿದುನಾನ ವಸುಗಳು ಸಹ ಅಧಿಕ 
ಪ್ರಮಾಣದ ತ್ರೆ ಉತ್ಪಾದನೆಯಾಗುತ್ತವೆ. ಹಲವು ಕೃ ಗಾರಿಕಾ ಉತ್ಪನ್ನ ಗಳು: ಮತ್ತು ಯಂತ್ರಗಳು 
ಅಮೆರಿಕ ಸಂಯುಕ್ತ? ಸಂಸ್ಥಾನ ಮತ್ತು ಕೆನಡ ರಾಷ ನ ಗಳಿಂದ ರಫಾಗುತ್ತವೆ. ಕೇಂದ್ರ 
ಅಮೆರಿಕಾದ ಮೆಕ್ಸಿಕೊ ಮತ್ತು ಇತರ ರಾ ಷಗಳುಕ ಗಾರಿಕಾಭಿವೈ ದಿಯಲ್ಲಿ ಹಿಂದುಳಿದಿವೆ. 
ಸಾಮಾನ್ಯವಾಗಿ ಇವು ಚಿಕ್ಕ ರಾಷ್ಟ್ರಗಳಾಗಿವೆ ಮತ್ತು ಕೈಗಾರಿಕೆಗಳ ಬೆಳೆವಣಿಗೆಗೆ ಬೇಕಾಗುವಂತ 
ಶಕ್ತಿ ಸಂಪೆನ್ಮೂಲಗಳು ಮೆತು ಚ್ಛಾವಸುಗಳು ಹೆಚ್ಚು ಪ್ರಮಾಣದ ಉರುವುದಿಲ್ಲ. 





6. ಜನಸಂಖ್ಯೆ 


ಬಹುತೇಕ ಉತ್ತರ ಅಮೆರಿಕನ್ನರು ಯುರೋಪಿಯನರು, ಅಮೆರಿಕನ್‌ ಇಂಡಿಯನ್ಸ್‌ 
ಮತ್ತು ಆಫ್ರಿಕನ್ನರಾಗಿದ್ದಾರೆ. ಅವರಲ್ಲಿ”! ಬಹುತೇಕ ಜನರು ಸ್ಪಾನಿಷ್‌ , ಇಂಗ್ಲೀಷ್‌, ಫ್ರೆಂಚ್‌ 


ಅಥವಾ ಅಮೆರಿಕನ್‌ ಇಂಡಿಯನ್‌ ಭಾಷೆಗಳನ್ನು ಮಾತನಾಡುತ್ತಾರೆ. 





ಉತ್ತರ ಅಮೆರಿಕದ ಪೂರ್ವಭಾಗಗಳಲ್ಲಿ ಅತಿ ಹೆಚ್ಚಿನ ಜನಸಾಂದ್ರತೆಯನ್ನು 
ಕಾಣಬಹುದು. ಇಲ್ಲು ಹೆಚ್ಚಿ ನಗರೀಕರಣವಿದೆ. ಉದಾ: ಯಾರ್ಕ್‌, ವಾಷಿರಿಗ್‌ಟನ್‌ 
ಚಿಕಾಗೊ ಇತಾದಿ. ಆದರೆ'ಖಂಡದ ಬಹುತೇಕ ಉತರ ಭೆಗವು ಸಾಮಾನ್ಯವಾಗಿ ಹೆಚ್ಚು 
ಹಿಮಾವೃತದಿಂದ ಕೂಡಿರುವುದರಿಂದ ಖಾಲಿ ಲಕ್ಷಣದಿಂದ ಕೂಡಿದೆ. 


ಅಮೆರಿಕ ಸಂಯುಕ್ತ ಸಂಸ್ಥಾನದ ನಗರ ಕೇಂದ್ರ ಗಳು ಮತ್ತು ಕೃ ಗಾರಿಕಾ ಪ ಪ್ರ ದೇಶಗಳು 
ಅಧಿಕ ಜನಸಾಂದ್ರ ತೆಯ ಪ್ರದೇಶಗಳಾಗಿವೆ. ಉತ್ತರ ಅಮೆರಿಕದ ಪೇ. ಸ್ಸ ರಷ್ಟು 
ಜನಸಂಖ್ಯೆಯು ನ ನಗರ ಜನಸಂಖ್ಯೆಯಾಗಿದೆ. 


ಹೊಸ ಪದಗಳು: 


ಪೈರೀ, ಕೆರೆಬಿಯನ್‌, ಪರ್ವತಾವಳಿಗಳು, ರಾಕೀಸ್‌, ಅಪಲೇಷಿಯನ್‌, 
ಕೆನಡಿಯನ್‌, ಮಡಿಕೆ ಪರ್ವತ, ಭೂಫಲಕ, ಮಹಾಕಂದರ, ಹೋಮ್ಸ್‌ ಹರಿಕೇನ್ಸ್‌ 
ಟಾರ್ನಾಡೊ, ಟಂಡ್ರಾ, ಹಿಮಜಿಂಕೆ, ಕಾರಿಬೊ, ತೈಗಾ, ಬೆಳಪಟ್ಟಿ ಓಟ್‌ ಡಸ್ಟಬೌಲ್‌ 
ಕೋಕಿಂಗ್‌, ಲೋಕೋಮೋಟೇವ್ಸ್‌ ಅಂಬರ್‌ ಜಾಕ್ಸ್‌. 


ಅಭ್ಯಾಸಗಳು 


1. ಎರಡು ಅಥವಾ ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ. 


. ಉತರ ಅಮೆರಿಕ ಖಂಡವನ್ನು 'ಪೈರೀ ನಾಡು' ಎಂದು ಏಕೆ ಕರೆಯುತ್ತಾರೆ? 
| ಉತರ ಅಮೆರಿಕ ಖಂಡದ ಸ್ಥಾನ ಮತ್ತು ವಿಸ್ಲೀರ್ಣ ತಿಳಿಸಿರಿ. 

ಉತರ ಅಮೆರಿಕ ಖಂಡದ ಪ್ರಮುಖ ರಾಷಗಳನು ಪಟ್ಟಿಮಾಡಿರಿ. 

| ಉತರ ಅಮೆರಿಕದ ಗ್ರಾಂಡ್‌ ಕ್ಕಾ ಕ್ಯಾನಿಯನ್‌ ಹೇಗೆ'ನಿಮಾ೯ಣಗೊಂಡಿದೆ? 
ಉತ್ತರ ಅಮೆರಿಕದ ಪ್ರಮುಖ ಸಿಸಿ ಹಾಗೂ ಪ್ರಾಣಿಗಳನು ಹೆಸರಿಸಿರಿ. 

, ಉತ್ತರ ಅಮೆರಿಕದ ಪ್ರಮುಖ ನದಿಗಳನ್ನು ಪಟ್ಟಿಮಾಡಿರಿ. 

ಉತ್ತರ ಅಮೆರಿಕದಲ್ಲಿ * ಅಂಬರ್‌ ಜಾಕ್ಸ್‌ ಎಂದು ಯಾರನ್ನು ಕರೆಯುತ್ತಾರೆ? 
ಉತ್ತರ ಅಮೆರಿಕದಲ್ಲಿ ಕಂಡುಬರುವ 'ಪ್ರಮುಖ ಜನರು ಹಾಗೂ ಅವರ 
ಭಾಷೆಗಳನ್ನು ತಿಳಿಸಿರಿ. 


೨೦ ಇತ ಲಾ ಆ! ಹು WN 


ಚಟುವಟಿಕೆಗಳು 


1. ಉತ್ತರ ಅಮೆರಿಕ ಖಂಡದ ಬಾಹ್ಮರೇಖಾ ನಕ್ಷೆಯಲ್ಲಿ ಅಟ್ಲಾಸ್‌ ಪುಸ್ತ 
ಸಹಾಯದಿಂದ ಖಂಡದ ಪ್ರಮರೆಖ ಪರ್ವತ ನದಿ-ಮಹಾಸರೋವರ, 
ಮೈ ದಾನಗಳನು ಗುರುತಿಸಿರಿ. 

2. ಉತರ ಅಮೆರಿಕ ಖಂಡದಲ್ಲಿ ಕಂಡುಬರುವ ಪ್ರಮುಖ ಸನ್ನ ಹಾಗೂ ಇ ಪ್ರಾಣಿಗಳನ್ನು 
ಪಟ್ಟೆ ಮಾಡಿ ಅವುಗಳ ಚಿತ್ರ ತ್ರಗಳನ್ನು ಸಂಗಹಿಸಿರಿ. 


ಪಾಠ- 24: ದಕ್ಷಿಣ ಅಮೆರಿಕ- ಆಂಡೀಸ್‌ ಗಳ ನಾಡು 


ಪಾಠದ ಪರಿಚಯ 


ಈ ಪಾಠದಲ್ಲಿ ದಕ್ಷಿಣ ಅಮೆರಿಕ ಖಂಡದ ಸಾನ, ವಿಸೀರ್ಣ ಮತು ಭೌಗೋಳಿಕ 
ಸನ್ನಿವೇಶ, ನದಿಗಳು ಮತು ಸರೋವರಗಳು, ವಾಯಿಗುಣ, ಸಾಭಾವಿಕ ಸ ಸವರ್ಗ, 
ವನ್ಯಜೀವಿಗಳು, ಕೃಷಿ ಮತ್ತು ಪ್ರಾಣಿಸಾಕಣೆ, ಜನಸಂಖ್ಯೆಯ ಸಂಯೋಜನೆ, ಹಂಚಿಕೆ ಹಾಗೂ 
ಸತೆರಿದ್ರ ತೆಗಳನ್ನು ಕುರಿತ ಪರಿಚಯ. 


ಸಾಮ್ಯ 


1. ದಕ್ಷಿಣ ಅಮೆರಿಕದ ಸ್ಥಾನ, ವಿಸೀರ್ಣ ಹಾಗೂ ಭೌಗೋಳಿಕ ಸನ್ನಿವೇಶಗಳ ಬಗ್ಗೆ 
ತಿಳೆಯುವರು. 

2. ದಕ್ಷಿಣ ಅಮೆರಿಕದ ನದಿ ಹಾಗೂ ಸರೋವರಗಳ ಬಗ್ಗೆ ಅರಿತುಕೂಳುವರು. 

3. ದಕ್ಷಿಣ ಅಮೆರಿಕದ ವಾಯುಗುಣದ ವೈವಿದ್ಯತೆ ವೈವಿಧ್ಯ ಪ್ರಾಣಿವಗಳ ಹಾಗೂ 

ಸನೆವರ್ಗಗಳನು ತಿಳಿಯುವರು. 

4. ದೆಕ್ಷಿಣ ಅಮೆರಿಕದ ಕೃಷಿ ಮತ್ತು ಪ್ರಾಣಿಸಾಕಣೆಯಲ್ಲಿನ ವಿಶಿಷ್ಟತೆಯನ್ನು 
ಅರಿಯುವರು. 

5, ದಕ್ಷಿಣ ಅಮೆರಿಕದ ಜನಸಂಖ್ಯೆ ಜನಾಂಗೀಯ ಮಿಶ್ರಣ, ಹಂಚಿಕೆ, ಸಾಂದ್ರ ತೆಗಳನ್ನು 
ತಿಳೆಯುವರು. 


ದಕ್ಷಿಣ ಅಮೆರಿಕವು ಪ್ರಪಂಚದ ನಾಲನೇಯ ಅತಿ ದೊಡ್ಡ ಭೂಖಂಡವಾಗಿದೆ. ಕ್ರಿ ಶ. 
1498 ರಲ್ಲೆ' ಸೋಫರ್‌ ಕೊರಂಬಸನು ಈ ಭೂಖಂಡವನು ತಲುಪಿ, ಅದನು ಬಾರತಷೆಂದು 
ಭಾವಿಸಿದ. ಅಲ್ಲಿನ ಸ್ಥಳೀಯರನ್ನು ರೆಡ್‌ ಇಂಡಿಯನ್ನರೆಂದು ಕರೆದನು. ಅನೆಂತರ 
ಯುರೋಪಿಯನ್ನರು (ಸ (ಸ್ಥಾನಿಷ್‌ ಮತು ಪೋಚ್ಚ್‌ ಗೀಸ್‌, ಗೀಸರು) ಈ ಭೂಖಂಡಕ್ಕೆ 
ಮುಗಿಬಿದ್ದರು. 


ದಕ್ಷಿಣ ಅಮೆರಿಕವು ಆಂಡೀಸ್‌ ಪರ್ವತ ಮತ್ತು ಅಮೆಜಾನ್‌ ನದಿ ವವಸ್ಥವುಳ್ಳ 
ವಿಶೇಷವಾದ ಭೂಭಾಗವಾಗಿದೆ. ಅದು ಪ್ರ ಪಂಚದಲ್ಲೇ ಅತಧಿಕ ಕಾಫಿಯೆನ್ನು' ಉತ್ಪಾದಿಸುತ್ತಿದೆ 
ಇದ ನ್ನು ಸಾಮಾನ್ಯವಾಗಿ " ಹುಲ್ಲುಗಾವಲಗಳ ನಾಡು' ಎರೆದು ಕರೆಯಲಾಗಿದೆ. 


1. ಸ್ಥಾನ, ವಿಸ್ತಾರ ಮತ್ತು ಭೌಗೋಳಿಕ ಸನ್ನಿವೇಶ 


ಸ್ಥಾನ: 


ದಕ್ಷಿಣ ಆಮೆರಿಕ ಖಂಡದ ಬಹುಭಾಗವು ದಕ್ಷಿಣಾರ್ಧಗೋಳದಲ್ಲಿದೆ. ಸ್ಪಲ್ಪ ಭಾಗ 
ಉತ್ತರಾರ್ಧಗೋಳದ ಲಿದೆ. ಭೂಮಧರೇಖೆ ಮತ್ತು ಮಕರ ಸಂಕ್ರಾಂತಿ ವೃತ್ತಗಳು ಈ ಖಂಡದ 
ಮೂಲಕ ಹಾದುಹೋಗಿವೆ. ಲ 





ದಕ್ಷಿಣ ಅಮೆರಿಕ 


ಇದು ಉತ್ತರದಲ್ಲಿ ಅಗಲವಾಗಿಯೂ ಮತ್ತು ದಕ್ಷಿಣದ ಕಡೆಗೆ ಕಿರಿದಾಗಿದ್ದು 
ತ್ರೀಕೋನಕರವಾಗಿದೆ. ಅದರ ಅಕ್ಷಾಂಶಿಕವಾಗಿ 12° ಉ. ಅಕ್ಷಾಂಶದಿಂದ 56° ದಕ್ಷಿಣ 
"ಅಕ್ಷಾಂಶದವರೆಗೂ ಮತು ರೇಖಾಂಶಿಕವಾಗಿ 350 ಪ ' ರೇಖಾಂಶದಿಂದ 81° ಪಶಿಮ 
ರೇಖಾಂಶದವರೆಗೂ ವಿರಿಸಿದೆ. ದಕ್ಷಿಣ ಅಮೆರಿಕ ಖಂಡವು ಪಶಿಮಾರ್ಥಗೋಳಔೆಲ್ಲಿ 
ನೆಲೆಗೊಂಡಿದೆ. 


ಭೌಗೋಳಿಕ ಸನ್ನಿವೇಶ: 


ದಕ್ಷಿಣ ಅಮೆರಿಕ ಖಂಡವು ಉತ್ತರ ಭಾಗವನ್ನು ಹೂರತುಪಡಿಸಿ ಉಳದೆಲ್ಲಾ 
ದಿಕ್ಕುಗಳು "ಜಲಭಾಗಗಳಿಂದ ಸುತ್ತುವರೆದಿದೆ. ಉತದಲ್ಲಿ ಪನಾಮ ಕಾಲುವೆಯು ಉತ್ತರ 
ಅರುರಿಕ ಮತ್ತುದಕ್ಷಿಣ ಅಮೆರಿಕಗಳನ್ನು ಪ್ರತ್ಯೇಕಿಸಿದೆ. ದಕ್ಷಿಣ ಅಮೆರಿಕ ಖಂಡವು ಉತ್ತರದ ಲ್ಲ 
ಕೆರಿಬಿಯನ್‌ ಸಿಮುದ ಗಡಿಯಿಂದ, ಪೊರ” ಮತು ಈಶಾನ ಭಾಗದಲ್ಲಿ ಅಟ್ಲಾಂಟಿಕ್‌ 
ಸಾಗರದಿಂದ, ಪಶ್ಚಿಮದಲ್ಲಿ ಪೆಸಿಫಿಕ್‌ ಮಹಾಸಾಗರೆದಿಂದ ಮೆತ್ತು ದಕ್ಷಿಣದಲ್ಲಿ ಅಂಟಾಕ್ಷಿಕ್‌ 
ಸಾಗರದ ಹಿಮನಿಕೆರಿನಿಂದ ಆವರಿಸಲ್ಪಟ್ಟಿದೆ. 


ವಿಸ್ತೀರ್ಣ: ದಕ್ಷಿಣ ಅಮೆರಿಕದ ಒಟ್ಟು ಭೂಭಾಗವು ಸುಮಾರು 177.1 ಲಕ್ಷ ಚ. ಕಿ. 
ಮೀ. ಗಳಷಿದು ಅದು. ಭಾರತಕ್ಕಿಂತಲೂ ಮೂರುವರೆ ಪಟು ದೊಡ್ಡದಾಗಿದೆ. ಈ "ಖಂಡದಲ್ಲಿ 
ಹ ಹದಿಮೊರು ರಾಷ್ಟ್ರಗಳಿಜೆ ಬ್ರ ಬ್ರೆಜಿಲ್‌ ಅತಿ ದೊಡ್ಡ ಮೆತ್ತು ಫ್ರೆಂಚ್‌ ಗಯಾನವು ಅತಿ ಚಕ್ಕ 

ಷವಾಗಿದೆ, ಬೊಲಿವಿಯಾ ಮತ್ತು ಪರಾಗೆ ಹೊರತುಪಡಿಸಿ ದಕ್ಷಿಣ ಅಮೆರಿಕದ ಉಳಿದೆಲ್ಲಾ 
ದೇ ಗಳು ಸಮುದ್ರ ತೀರವನ್ನು ಹೊಂದಿವೆ. ಔಲಿ ದೇಶವು ನೀಳವಾದ ರಾಷ್ಟ್ರವಾಗಿದೆ. 


1. ಪನಾಮ ಕಾಲುವೆಯು (1912) ಉತ್ತರ ಅಮೆರಿಕ ಮತ್ತು ದಕ್ಷಿಣ ಅಮೆರಿಕಗಳ ಮಧ್ಯ 
ಇರುವ ಮುಖ ಸಾಗರ ಮಾರ್ಗವಾಗಿದೆ. 
ಈಕೆಡಾರ್‌ ದೇಶದ ಹೆಸರು ಈಕೇಟರ್‌ ಎಂಬ ಆಂಗ್ಲಭಾಷ ಶಬ್ದದಿಂದ ಬಂದಿದೆ. 
| ಅರ್ಜೆಂಟೈ ನಾ ಮತು ಬ್ರೆಜಿಲ್‌ಗಳು ಕಾಲೆಂಡಾಟಕೆ ಪ ಪಖಾ ವಾಗಿವೆ. 
ಕ್ರಿ ಶ.2016 ರಲ್ಲಿ ಬ್ರೆಜಿಲ್‌ನಲ್ಲಿ ಒಲಿಂಪಿಕ್‌ ಸಮಾಷೇಶ ನಡೆದಿದೆ. 
ಪೆನಿಚ್ಚಿಲ ದೇಶವು ಮಾಡಲಿಂಗ್‌ ಮತು ವಿನ್ಯಾಸಕ್ಕೆ ಹೆಸರುವಾಸಿಯಾಗಿದೆ. 
, ಸವೆಸೇ ಪೊಲೊ ಸಿಟಿ ಆಫ್‌ ಸ್ಲೈಸ್ಥೇಪರ್‌ ಗಗನಚುಂಬಿ ಕಟ್ಟಡಗಳ ಶಹರ) ಎಂದು 
ಪ್ರ ಪ್ರಖ್ಯಾತವಾಗಿದೆ. 


2. ಮೇಲ್ಮೈ ಲಕ್ಷಣಗಳು 


ದಕ್ಷಿಣ ಅಮೆರಿಕಾವು ವಿಶಿಷವಾದ ಭೂಮೇಲ್ಮೆ ಲಕ್ಷಣಗಳನು 
ಹೊಂದಿದೆ.ಹಿಮಾವೃತವಾದ ಶಖರಗಳನ್ನು ಮತ್ತ? ದಟ್ಟವಾದ (ಉಷ್ಣವಲಯದ) 
ಸಮಭಾಜಕವೃತ್ತದ ಅರಣಗಳನು ಹೊರಿದಿದೆ. ಈ ಭೊಖಂಡವು ಅತಿ ಫಲವತ್ತಾದ ಮೈದಾನ 
ಪ್ರದೇಶ ಅಂತೆಯೇ ಅನುಪಯುಕ್ತ ಮರುಭೂಮಿಗಳನ್ನು ಹೊಂದಿದೆ. ಈ ಖಂಡದ * 
ಪ್ರಮುಖ ಪ್ರಾಕೃತಿಕ ವಿಭಾಗಗಳೆಂದರೆ: 


1. ಆ್ರಂಡೀಸ್‌ ಪರ್ವತಗಳು 

2. ಪೂರ್ವದ ಎತ್ತರ ಪ್ರದೇಶಗಳು 

3. ಕೇಂದ್ರದ ತಗ್ಗು ಪ್ರದೇಶಗಳು 

4. ಪಶ್ಚಿಮದ ಕರಾವಳಿ ಮೈದಾನಗಳು 





1 ಆ್ರಂಡೀಸ್‌ ಪರ್ವತಗಳು 


ಆಂಡೀಸ್‌ ಪ ಪರ್ವತಗಳು ಪೆಸಿಫಿಕ್‌ ಸಾಗರದ ಕರಾವಳಿ ತೀರದುದ್ದಕ್ಕೂ ಸುಮಾರು 
6,440 ಕಿ. ಮೀ. ಗಳಷ್ಟು ದೂರ ಹಬಿರುವ ಪಪಂಚದ ಅತ್ತಂತ ಉದ್ದವಾದ ಪರ್ವತ 
ಸರಣಿಯಾಗಿದೆ. ಇವ” ಪೆಸಿಫಿಕ್‌ ಾಗದಂತನ ಅಗ್ನಿಯತೆಂಗುರ ಪ ಪ್ರದೇಶದಲ್ಲಿರುವುದರಿಂದ 
ಈ ಭಾಗದಲ್ಲಿ ಹಲವು ಭೂಕಂಪನಗಳು ಮತ್ತು ಜಾಲಾಮುಖಿಗಳೆರುವುದ ನ್ನ 
ಗುರುತಿಸಬಹುದು. ಮೌಂಟ್‌ ಅಕನ್‌ಕಾಗುವ (ಕ್ಷ 960 ಮಿ.) ಅರ್ಜೆಂಟೆ ನಾ- ಚಿಲಿ 
ಗಡಿಭಾಗದಲ್ಲಿದ್ದು ಅದು ಈ ಸರಣಿಯ ಅತಿ ಎತ್ತರದ ಶಿಖರವಾಗಿದೆ. ಇಕೆಡಾರಲ್ಲಿನ 
ಕೊಟೂಪಾಕಿ 8 (5896 ಮೀ.) ಮತು ಚಿಂಬೋರಾಸೊ (6272 ಮೀ) ಸೌರ” 
ಪರ್ವತಗಳಾಗಿವೆ. ಆಂಡೀಸ್‌ ಪ ಪರ್ವತಪ ಪ್ರ ದೇಶದ ಲ್ಲ ತಾಮ್ರ ಮತ್ತು ತವರಗಳಂತಹ 
ಖನಿಜಗಳು ಸಮೃದ್ಧವಾಗಿದೆ. 





2. ಪೂರ್ವದ ಎತ್ತರದ ಪ್ರದೇಶಗಳು 


ಈಪ ಪ್ರದೇಶವು ಎರಡು ವಿಭಿನ್ನ ಉನ್ನತ ಏಂಜಲ್‌ ಜಲಪಾತ ಪ್ರ ದೇಶಗಳನ್ನು 
ಒಳಗೊಂಡಿದೆ. 


| ಉತ್ತರದಲ್ಲಿ ಗಯಾನ ಉನ್ನತ ಪ್ರದೇಶಗಳು ಮತ್ತು 


i. ದಕ್ಷಿಣದಲ್ಲಿ ಬ್ರೆಜಿಲ್‌ ಉನ್ನತ ಪ್ರದೇಶಗಳು.ಇವುಗಳು ಭಾರತದ ದಕ್ಷಿಣ 
ಪಸಭೂಮಿಯಂತೆ ಹಳೆಯ ಶಿಲೆಗಳಿಂದ ರಚಿಸಲಟಿವೆ. ಓರಿನೊಕೂ 

ನ್‌್‌ ಉಪನದಿಯಾದ ಚೂರನ್‌ ನದಿಯು ಶಿಶ್ವೆದ ಅತ್ತಂತ ಎತ್ತರವಾದ 

ಏಂಜಲ್‌ ಜಲಪಾತವನ್ನು (974 ಮೀ) ಗಯಾನ ಪ್ರೆದೇಶದಿಲ್ಲಿ ನಿರ್ಮಿಸಿದೆ. 





3. ಕೇಂದ್ರದ ತಗ್ಗುಪ್ರದೇಶಗಳು 


ಆಂಡೀಸ್‌ ಪ ಪರ್ವತಗಳು ಮತ್ತು ಪೂರ್ವದ ಉನ್ನತ ಭೂಭಾಗಗಳ ಮಧೆ 
ಕಂಡುಬರುತ್ತವೆ. ಇವು ವಿಶಾಲವಾದ ನದಿ ಜಲಾನಯನ ಪ ಪ್ರದೇಶಗಳಿಂದ ಕೊಡಿವೆ. 
ಅವುಗಳೆಂದರೆ ಆಮೆಜಾನ್‌, ಓರಿನೋಕೊ ಮತ್ತು ಲಾಪ್ಲಾಟಾ ನದಿಬಯಲುಗಳಾಗಿವೆ. 
ಅವುಗಳಲ್ಲಿ ಅಮೆಜಾನ್‌ ನದಿ ಜಲಾನಯನ ಪ್ರದೇಶವು ಅತಿ ದೊಡ್ಡದಾಗಿದ್ದು 
ಪ್ರಖಾ ವಾಗಿದೆ. ದಕ್ಷಿಣ ಅಮೆರಿಕಾದ ಉತ್ತರ ಭಾಗದಲಿ ಓರಿನೋಕೋ ನದಿಯು 
ತ್ಳು ದಾನವನು ನಿರ್ಮಿಸಿದ್ದು ಅದು ಗಯಾನ ಉನ್ನತ ಪ್ರದೇಶ ಮತು ಅಮೇಜಾನ್‌ 
ಬಯುಲುಗಳಿಂದ ಪ್ರತ್ನೇಕವಾಗಿದೆ. ಆಂಡೀಸ್‌ ಪವ?ತಗೆಳ ಪೂರ್ವಭಾಗದಲ್ಲಿ ಗ್ರಾನ್‌ಚಾಕೊ 
(ಬೇಟೆಯ ಅಥವಾ ನ ಶೆಖಾರಿನಾಡು) ವಿಶಾಲವಾದ ಮೆಕ್ಕಲು ಮಣ್ಣಿನ ಪ್ರ ದೇಶವಿದೆ. ಇದು 
ಪ್ರಸಿದ್ಧ ಜಾನುವಾರು ಗೋಮಾಳವಾಗಿದೆ. 


4. ಪಶ್ಚಿಮ ಕರಾವಳಿ ಮೈದಾನಗಳು 


ಇವುಗಳು ಕಿರಿದಾದ ಮೈದಾನಗಳಾಗಿದ್ದು ಪೆಸಿಫಿಕ್‌ ಮಹಾಸಾಗರ ಮತ್ತು ಆೃಂಡೀಸ್‌ 
ಪರ್ವತ ಶ್ರೇಣಿಗಳ ಮಧ್ದೆ ಕಂಡಸೆಬರುತವೆ. ಪಮ ಕರಾವಳಿ ತೀರವು ಬಹುತೇಕ ಬಡೆದ 
ತೀರದಂತೆದೆ. ಏಕೆಂದರೆ ಕರಾವಳಿಯಿಂದ ಆಂಡೀಸ್‌ ಪರ್ವತವು ಕಡಿದಾಗಿ ಮೇಲಕ್ಕೆತ್ತಲ್ಪಟ್ಟಿದೆ. 
ಕೇಂದ್ರೀಯ ಚಿಲಿ ಮತು ಕೊಲಂಬಿಯಗಳ ಪಶ್ಚಿಮ ಕರಾವಳಿ ತೀರದುದಕೂ ಕಿರಿದಾದ 
ಕರಾವಳಿ ಮೈದಾನಗಳನ್ನು ಕಾಣಬಹುದು. ಈ ಕರಾವಳಿಯು ಒಡೆದ ತೀರೆವಾಗಿದೆ. 
ಹಲವಾರು ನೊಡ್ಡನಗರೆಗಳು ಕರಾವಳಿ ಮೈದಾನದಲ್ಲಿ ನೆಲೆಗೊಂಡಿವೆ. ಕರಾವಳಿಯ ದಕ್ಷಿಣ 
ಭಾಗದಲ್ಲಿ ಹಾಗೂ ಇತರ ಕಡೆಗಳಲ್ಲಿ ಹಲವು ದೀಪ ಗಳಿವೆ. 


ಸದಿಗಳು ಮತು ಸರೋವರಗಳು 


ಅಮೆಜಾನ್‌, ಪರಾನ, ಪರಗೆ ಉರುಗ್ಗೆ ಮತ್ತು ಓರಿನೊಕೊಗಳು ದಕ್ಷಿಣ ಅಮೆರಿಕದ 
ಪ್ರಮುಖ ನದಿವ್ಠೂಹಗಳಾಗಿವ. ಅಮೆಜಾನ್‌ (0,450 ಕೆ. ಮೀ.) ನದಿಯು ಆೃಂಡೀಸ್‌ 
ಪರ್ವತದಲ್ಲಿ ಹುಟುವ ದಕ್ಕಿಣ ಅಮೇರಿಕದ ಅತಿ ಉದ್ದವಾದ ನದಿಯಾಗಿರುವುದಲ್ಲದೆ 
ಪ್ರಪಂಚದ ಅತಿ ದೊಡ್ಡ ನದಿಯಾಗಿದೆ. ಈ ನದಿಯ ಪಾತ್ರದುದ್ದಕ್ಕೂ ಬಹುದೂರ 
ನೌಕಾಯಾನಕ್ಕೆ ಅನುಕೂಲವಾಗಿದೆ. ಓರಿನೊಕೊ ಮತ್ತೊಂದು'ಪ್ರಮುಖವಾದ 
ನದಿವ್ಯೂಹವಾಗಿದೆ. ಪರಾನ, ಪರಗ್ಲೆಮತ್ತು ಉರುಗೆಗಳ ಒಗ್ಗೂಡಿದ ನದಿವ್ಯೂಹವನ್ನು 
ಲಾಪ್ಲಾಟಾವಂದು ಕರೆಯಲಾಗಿದೆ. 


ಟಿಟಿಕಾಕ ಸರೋವರವು (ಬೊಲಿವಿಯ) ಪ್ರಪಂಚದಲ್ಲಿಯೇ ಎತ್ತರದಲ್ಲಿರುವ 
ಸರೋವರವಾಗಿದೆ ಹಾಗು ದಕ್ಷಿಣ ಅಮೆರಿಕದ ನೌಕಾಯಾನಕೆ ಸಹಾಯಕವಾಗಿರುವ 
ಸರೋವರವಾಗಿದೆ. ಜುನಿನ್‌ ನರೋವರ, ಪೆರುವಿನ ಪರೋಕೋಚ್‌ ಸರೋವರ, 
ಬೋಲಿವಿಯಾದ ಪೂಪಾ ಸರೋವರಗಳು ದಕ್ಷಿಣ ಅಮೆರಿಕಾದ ಇತರ ಪ್ರಮುಖ 
ಸರೋವರಗಳಾಗಿವೆ. 





ಟಾಂ ಈ 
_ ಅಮಂಕ | 
ಹಸ 


j ಪದಿಗಳು 





ಅಮೆಜಾನ್‌ ನದಿ ವೈಶಿಷ್ಟಗಳು 
1. ಮರಾಜೊ ನದಿ ದ್ವೀಪ 
2. ಅನಕೊಂಡ ಮತ್ತು ಪಿರಾನ್ಪ ಜೀವಿಗಳ ಆವಾಸ 
3. ಅತಿದೊಡ್ಡ ನದಿ, 1,000 ಕಂತ ಅಧಿಕವಾದ ಉಪನದಿಗಳು 
4. ಪ್ರಪಂಚದ ಸುಮಾರು 11.5% ದಷ್ಟು ಭೂಭಾಗ 
5. ಹುಂಗ-ನೆಲದೊಳಗಿನ ನದಿ 


3. ವಾಯುಗುಣ 


ದಕ್ಷಿಣ ಅಮೆರಿಕವು ವೈವಿಧುಯ ವಾಯುಗುಣವನ್ನು ಹೊಂದಿದೆ. ಈ ಖಂಡದ 
ವಾಯುಗುಣದಲ್ಲಿನ ವೃತ್ಯಾನ ಸ ಅಲ್ಲಿನ ಅಕ್ಷಾಂಶ ವಿಸ್ತರಣೆ, ಎತ್ತರ. ಪೆಸಿಫಿಕ್‌ ಹಾಗು 
ಅಟ್ಲಾಂಟಿಕ್‌ ಮಹಾಸ್‌ಗ ಗಳ ಸಾಮೀಘ್ಯ “ಕಾರಣವಾಗಿದೆ. 


ಈ ಖಂಡದ ಉತ್ತರ ಭಾಗದಲ್ಲಿ ಭೂಮಧ್ದೆರೇಖೆಯು ಹಾದುಹೋದರೆ, ಇದರ 
ದಕ್ಷಿಣ ಭಾಗದಲ್ಲಿ ಮಕರ ಸಂಕ್ರಾಂತಿ ವೃತ್ತವು ಹಾದು ಹೋಗಿದೆ. ಈ ಎರಡು ಅಕ್ಷಾಂಶಗಳ 
ಮದೆ ಕಂಡುಬರುವ ಭೂಭಾಗವು ಉಷ್ಣವಲಯದಲ್ಲಿದೆ. ಉತ್ತರದಲ್ಲಿ ಅಗಲವಾದ ಭಾಗವು 

ಉಷ್ಣವಲಯ ವಾಯುಗುಣದ ಪ್ರಭಾವಕ್ಕೆ ಒಳಪಟ್ಟಿದೆ. ಆದ್ದರಿಂದ ಇಲ್ಲಿನ ವಾಯುಗುಣವು 
ಶಾಖಿ ಮತ್ತು ತೇವಯುತವಾಗಿಡೆ ಸಮಭಾಜಕವ ತ್ರವಿರುವುದ ರಿಂದ ಅಮೆಜಾನ್‌ ನದಿ 
ಬಯಲು | ಉಷ್ಣ ಮತ್ತು ತೇವಯುತ ಸಮಭಾಜಕವೃತ್ತದ ವಾಯುಗುಣವನ್ನು ಹೊಂದಿದೆ. 
ಈ ಪ್ರದೇಶವು ಬಹುತೇಕವಾಗಿ ಪ್ರತಿನಿತವೂ ಪರಿಸರಣ ಮಳೆಯ ಅನುಭವದನು 
ಹೊಂದಿದೆ. ಈ ಪ್ರದೇಶದಲ್ಲಿ ಬೀಳುವ'ಭಾರಿ ಮಳೆಯು ದಟವಾದ ಅರಣದ ಚೆಳವಣಿಗೆಗೆ 
ಕಾರಣವಾಗಿದೆ. `ಅಮೆಜಾನ್‌ ಮುಖಜಭೂಮಿಯು ದ ಟ್ರ ಅರಣವನ್ನು ೦ದಿದ್ದು, 
ಸಸವರ್ಗ ಮತ್ತು ಪ್ರಾಣವರ್ಗಗಳಗೆ ನೆಲೆಯನು ಕಲಿಸಿಕೊಟಿದೆ ಬರಿಕಸ್ಸ ಪಗಳು, ಪಕ್ಷಿಗಳು 
ಮೆತ್ತು ಮಂಗೆಗಳು ಈ ಪ್ರದೇಶದಲ್ಲಿ ಸಾಮಾನವಾಗಿ ಕಂಡುಬರುತ್ತವೆ. " 


ಒಂದು ಭೂಭಾಗದ ಜಲರಾಶಿಯು ತ್‌್‌ ಸೂರ್ಯನ ಶಾಖದಿಂದ 
ನಾ ಮೇಲೇರಿ, ಮೋಡವಾಗಿ ಅಂದೇ ಅದೇ ಪ್ರದೇಶದಲ್ಲಿ ಮಳೆಯಾಗುವುದಕ್ಕೆ 
ಪರಿಸರಣ ಮಳ” ಎನ್ನುತ್ತಾರೆ. ಸಿಮಭಾಜಕ ವತಪ ದೇಶದ ತ್ರೆ ಬೀಳುವ ಪರಿಸರಣ 
ಮಳೆಯನ್ನು ಅಪರಾಷ್ಞದ ಮಳೆ, ಚಹ ವಿರಾಮದ ಮಳೆ, ಮತ್ತು 4 ಗಂಟೆಯ ಮಳೆ ಎಂದು 
ಕರೆಯಲಾಗಿದೆ. 


ಈ ಖಂಡದ ಪಶ್ಚಿಮ ಅಂಚಿನುದ್ದಕ್ಕೂ ಆಂಡೀಸ್‌ ಪರ್ವತಗಳು ಹಬ್ಬಿವೆ. ಕರಾವಳಿ 
ಅಂಚಿನಲ್ಲಿ ಬೀಸುವ ಮೌರುತಗಳು ವಾಯುಮೆಖ ಭಾಗದ ಕಡೆಗೆ ಮಳೆಯನ್ನು ತರುತ್ತವೆ. 
ಆದರೆ, ಆಂಡೀಸ್‌ ಪರ್ವತದ ಪೂರ್ವ ಭಾಗಗಳು ಕಡಿಮೆ ಮಳಯನ್ನು ಪಡೆಯುತವೆ. ಇದು 
ಮಳೆನೆರಳಿನ ಪ್ರದೇಶವಾಗಿದ್ದು, ಇಲ್ಲಿ ದಕ್ಷಿಣ ಅಮೆರಿಕದ ಸಮಶೀತೋಷ್ಣವಲಯದ 
ಮರುಭೂಮಿಗಳಿವೆ. ಖಂಡದ ವಾಯುಗುಣದ ಮೇಲೆ ಸಾಗರ ಪ್ರವಾಹಗಳೂ ಸಹ 
ಪ್ರಭಾವ ಬೀರುತ್ತವೆ. ಬ್ರೆಜಿಲಿಯನ್‌ ಉಷ್ಣ ಪ್ರವಾಹವು ಪೂರ್ವ ಕರಾವಳಿಗುಂಟ ಚಲಿಸಿ 
ಮಳೆಯನ್ನುಂಟು ಮಾಡುವುದು. ಅದೇ ರೇತಿ ಪಶಿಮ ಕರಾವಳಿಯಲ್ಲಿ ಪೆರುವಿಯನ್‌ 
(ಹಂಬೊಕೆಿಲ್ಟ್‌ ಶೀತ ಪ್ರವಾಹವು ಅಲ್ಲಿನ ಉಷ್ಣತೆಯೆನ್ನು ಕಡಿಮೆಗೊಳಿಸುವುದು ಮತ್ತು 
ಒಣದಾಗಿಸುವುದು. ಆದ್ದರಿಂದ ಉಷ್ಣ ಮರಭೂಮಿ ಬಿಗೆಯ ವಾಯುಗುಣವು ಉತ್ತರ ಚಿಲಿ 
ಮತ್ತು ದಕ್ಷಿಣ ಪೆರುವಿನ ಕೆಲವು ಭಾಗಗಳಲ್ಲಿ ಕಂಡುಬರುವುದು. ಆಂಡೀಸ್‌ನ ಪಶ್ಚಿಮ ಭಾಗ 
ಮತ್ತು ಚಿಲಿಯ ಬಹುತೇಕ ದಕ್ಷಿಣ ಪ್ರದೇಶವು ವರ್ಷವಿಡೀ ಮಳೆಯನ್ನು ಪಡೆಯೆವುದು. 
ಇದು ಚಳಿಗಾಲದಲ್ಲಿ ೆಚ್ಚಿಗಿರುತ್ತಿದೆ. ಈಪ ಪ್ರದೇಶವು ಸಾಗರೀಕ ವಾಯೆಗುಣವನ್ನು 
ಹೊಂದಿದೆ. ಚಿಲಿ ತೀರದ ಉತರ ಮತು ಕೇಂದ ಪ್ರದೇಶವು ಉಷ್ಣ ಬೇಸಿಗೆ ಮತ್ತು" ಸೌಮ 
ಚಳಿಗಾಲಗಳು ಜೊತೆಗೆ ಚಳಿಗಾಲದಲ್ಲಿ ಮಳೆಯನ್ನು ಹೊಂದಿರುವುದು. ಈ ಪ್ರದೇಶಪ್ರೆ 
ಮೆಡಿಟರೇನಿಯನ್‌ ಮಾದರಿಯ ವಾಯುಗುಣವನ್ನು ಹೊಂದಿದೆ. ಅಟಕಾಮ 
ಮರುಭೂಮಿಯು (ಚಿಲಿ) ಭೂಮಿಯ ಮೇಲಿನ ಪತಿ ಶುಷ್ಕ ಪ್ರದೇಶವಾಗಿದೆ. ಕಳೆದ 200 
ವರ್ಷಗಳಿಂದಲೂ ಇಲ್ಲಿ ಮಳೆ ಬಿದ್ದಿಲ್ಲ. 





4. ಸಾಭಾವಿಕ ಸಸವರ್ಗ 
ವ ಬೆ 





ನಿತ ಹರಿದರ್ಣದ ಕಾಡು "ಸೆಲಾಸ್‌' ಅಮೆಜಾನ್‌ ಬಯಲಿನ ಸಮಭಾಜಕವೃತ್ತ 
ಪ್ರದೇಶವು'ವಿಶ್ವದೆ' ಅತಿದೊಡ್ಡ ಮಳಿಕಣವಾಗಿದು ಸಳೀಯವಾಗಿ ಸೆಲಾಸ್‌ ಎಂದು" 
ಕರಯಲಾಗಿರೆ. ಗಟಿ ಮರದ ನಿತ ಹರಿವಿರ್ಣ ಕಾಡುಗಳು ಸಾಂದ್ರವಾದ ಚಪ್ಪರದಾಕಾರದ 
ಮರಗಳಿಂದ ಕೂಡಿರುವುದನ್ನು ಔಿಲ್ಲಿ ಹೆಣಬಹುದು. ಮಹಾಗನಿ ಮತು ಎಬೋನಿಗಳು ಈ 


ಪ್ರದೇಶದಲ್ಲಿ ಕಂಡುಬರುವ ಬೆಲೆಬಾಳುವ ಮರಗಳಾಗಿವೆ. ಇಲ್ಲಿನ ರಬ್ಬರ್‌ ಮರಗಳನ್ನು 

ಲಾಟೆಕ್‌' | (ರಬ್ಬರ್‌ ಹಾಲು) ತೆಗೆಯಲು ಬಳಸಲಾಗುತ್ತದೆ. ಸಮಭಾಜಕವೃತ್ತ ಅರಣಿಗಳ 
ಮೌಡೂ ಪಾರ್ಶ ಭಾಗಗಳಲ್ಲಿ ಹುಲ್ಲುಗಾವಲುಗಳಿವೆ. ಇವುಗಳನ್ನು ಓರಿನೊಕೊ ನದಿ 
ಬಯಲಿನಲ್ಲಿ” ಲಾನೋಸ್‌ ಎಂದು ಕರೆದರೆ, ಬ್ರೆಜಿಲಿನ ಉನ್ನತ ಧೌಗಗಳಲ್ಲಿ (ವೆನಿಜೂಲ) 
ಕಾಂಪಾಸ್‌ ಎಂದು ಕರೆಯಲಾಗುತ್ತದೆ. ಬ್ರೆಜಲಿನ ಆಗ್ನೇಯೆ ಕರಾವಳಿಯು ಉಷ್ಣವಲಯದ 
ಎಲೆಯುದುರುವ ಕಾಡುಗಳಿಂದ ಕೂಡಿದೆ. 























ದಃ ವ 
ಸ 


mle mo 








ದಕ್ಷಿಣ ಅಮೆರಿಕ 
ಸ್ವಾಭಾವಿಕ ಸಸ್ಯವರ್ಗ | 











ದಕ್ಷಿಣ ಅಮೆರಿಕ ಸ್ವಾಭಾಎಕ ಸಸ್ಯವರ್ಗ. 





ಸ್ವಾಭಾವಿಕ ಸಸ್ಯವರ್ಗ 
1. ಸಮಭಾಜಕ ವೃತ್ತ ಮಳೆ ಅರಣ್ಯ (ಸಿಲಾಸ್‌) 
2. ಉಷ್ಣ ಮರುಭೂಮಿ ಸಸ್ಯವರ್ಗ 


3. ಬೆಚ್ಚನೆಯ ಸಮಶೀತೋಷ್ಣವಲಯ ಅರಣ್ಯ 
4. ಸಮಶೀತೋಷ್ಣವಲಯ ಹುಲ್ಲುಗಾವಲು 
5, ಮೆಡಿಟರೇನಿಯನ್‌ ಸಸ್ಯವರ್ಗ 

6. ತಂಪಾದ ಸಮಶೀತೋಷ್ಣ ಅರಣ್ಯ ಸ 

ಚ ಮಠೀತೋಷ್ಸವಲಯ ಮರುಭೂಮಿ 

8. ಉಷ್ಣವಲಯ ಹುಲ್ಲುಗಾವಲು (ಕಾಂಪಸ್‌) 


ದಕ್ಷಿಣ ಅಮೆರಿಕ "ಹುಲ್ಲುಗಾವಲುಗಳ ನಾಡು” 


1. ವೆನಿಜೂಲದ ಲಾನೋಸ್‌ (Llanos) 
2. ಬ್ರೆಜಿಲ್‌ನ ಕಾಂಪಾಸ್‌ (Campos) 
3. ಅರ್ಜಿಂಟೈನಾದ ಪಂಪಾಸ್‌ (Pampos) 


ಗ್ರಾನ್‌ ಚಾಕೋ ಪ್ರದೇಶದ ದಕ್ಷಿಣ ಭಾಗವು ಸಿಮಶೀತೋಷ್ನ್ಠವಲಯದ 
ಹುಲುಗಾವಲು (ಅರ್ಜೆಂಟ್ಟೆ ನಾ ಮತು ಉರುಗೆ) ಅತಿ ವಿಸಾರವಾದ 
ಸಮಶೀತೋಷವಲಯದ ಲ್ಲುಗಾವಲುಗಳಿಸಿದ ಕೂಡಿದ್ದು, ಅದನ್ನುಪ ಪಂಪಾಸ್‌ ಎಂದು 
ಕರೆಯಲಾಗಿದೆ. ಆಂಡೀಸ್‌ ಪ ಪರ್ವತದ ಪೂರ್ವದ ಕಡೆಗೆ ಪಟಗೋನಿಯ ಪ್ರಸ್ಥಭೂಮಿಯ 
ಸಮಶೀತೋಷ್ಣವಲಿಯ ಮರುಭೂಮಿಯನ್ನು ಹೊಂದಿದೆ. ಕೇಂದ್ರೀಯ ಪ್ರದೇಶವು ಮಿಶ್ರ 
ವಿಧದ ಅರಣಗಳಿಂದ ಕೂಡಿದೆ. ಬಳಿದಾದ ಇಳಿಕಲಿನ ಮೇಲೆ ಸಮಶೀತೋಷವಲಯದ 
ಎಲೆಗಳುದತರಿಸುವ ಅರಣ್ಯಗಳು ಕಂಡುಬಂದರೆ, ಕಡಿದಾದ ಇಳುಕಲಿನ ಮೇಲೆ 
ಕೋನಿಫೆರಸ್‌ ಅರ ಗಳನ? ಕಂಡುಬರುತ್ತವೆ. ಹರಿದ್ವರ್ಣದ ಮರ ಗಳನ್ನು ಮತ್ತು ಕುರುಚಲು 

ಸಸ್ಯಗಳನ್ನು ಒಳಗೊರಿಡ ಕೇಂದ್ರ ಚಿಲಿಯ ಮೆಡಿಟೆರೇನಿಯನ್‌ ಮಾದರಿಯ 

ವೌಯೆಗುಣವನ್ನು ಹೊಂದದೆ. 





5, ವನ್ಯ ಜೇವಿಗಳು 


ದಕ್ಷಣ ಅಮೆರಿಕವು ವೈವಿಧಮಯವಾದ ವನಪ್ರಾಣಿಗಳು, ಪಕ್ಷಿಗಳು ಮತ್ತು 
ಸರೀಸ್ಪಪಗಳನು ಹೊಂದಿದೆ. ದಾ ಅಮೆರಿಕ ಖಂಡೆವನ್ನು ಪಕ್ಷಿಗಳ ಖಂಡ' ಎಂದು 
ಕರೆಯೆಲಾಗೆಔಿ. ಕಾಂಡರ್‌ ಪ್ರಪಂಚದ ಅತಿದೊಡ್ಡ ಪಕ್ಷಿಯಾಗಿದೆ. ಆಫ್ರಿಕದಲ್ಲಿನ ಆಸ್ಟಿಚ್‌ನಂತೆ 
ರ್ಹಿಯಾ ಹಾರಲಾರದ ಒಂದು ದೊಡ್ಡ ಪಕ್ಷಿಯಾಗಿದೆ. ಹಾರುವ ಮಂಗ,"ಅಳಿಲು ಮತ್ತು 
ಮಂಗಗಳು ಅಮೆಜಾನ್‌ ಅರಣಗಳ ಮರಗಳಲ್ಲಿ ವಾಸಿಸುತ್ತವೆ. ಅನಕೊಂಡ ಹೆಬ್ಬಾವು ಇಲ್ಲಿನ 
ಮಳೆ ಅರಣಗಳಲ್ಲಿ ಜೀವಿಸುತ್ತಿರುವ ಅತಿ ದೊಡ್ಡ ಸರೀಸೃಪವಾಗಿದೆ. ಪ್ಯೂಮ ಮತ್ತು ಜಾಗ್ಯಾರ್‌ 
ಗಳು ದೊಡ್ತ ಪ್ರಾಣಿಗಳಾಗಿದ್ದು ಕೋತಿ ಮತ್ತು 'ಇತರ ಸ ಸಣ್ಣ ಪ್ರಾಣಗಳನು ಆಹಾರವನ್ನಾಗಿ * 
ಉಪಯೋಗಿಸುತ್ತಿವೆ. ಲಾಮ ಮತ್ತು ಆಲ್‌ಪಾಕಗಳು ಒಂಟೆಯಂತಔ ಪ್ರಾಣಿಗಳಾಗಿದ್ದು, 
ಅವು ಉದ್ದವಾದ "ಕುತ್ತಿಗೆಯನ್ನು ಹೊಂದಿವೆ. ಇವುಗಳನ್ನು ಸ್ಥಳೇಯ ನಿವಾಸಿಗಳು ತಮ್ಮ 
ದೈನಂದಿನ ಕೆಲಸಗಳಲ್ಲಿ ಬಳಸಿಕೊಳ್ಳುತ್ತಾರೆ. ಗಾಲ್ಪಗೋಡ್‌ ದ್ವೀಪಗಳು ಬೃಹದಾಕಾರ 
ಆಮೆಗಳಿಗೆ ಪ್ರಖ್ಯಾಕಿಯಾಗಿವೆ. ಅಲ್ಲಿನ ನೊಣಗಳು ಮತ್ತು ಟಗಳು ನೆದ್ರಾ ಹೀನತೆಗೆ 
ಕಾರಣಗಳಾಗಿವೆ. ಅಮೆಜಾನ್‌ ನದಿಯುವೆ ವಿಧಮಯ ಮೀನುಗಳನು 
ಹೊಂದಿದೆ. ಅವುಗಳೆಂದರೆ ಸ್ಟಿಂಗ್‌ ರೇ, ಎಲ್ಗಸೆಕ್‌ಪಿಷ್‌ ಮತ್ತು ಪಿರಾನ್ಹ (ಓಿಶ್ತದಲ್ಲೇ ಅತಿ 
ಅಪಾಯಕಾರಿ ಮೀನು) ಗಳಾಗಿವೆ. ನದಿಗಳು ಮೊಸಳೆಗಳನ್ನು ಸಹ ಹೊರಿದಿವೆ 








6. ಕೃಷಿ ಮತ್ತು ಪ್ರಾಣಿಸಾಕಣೆ 
ದಕ್ಷಿಣ ಅಮೆರಿಕದಲ್ಲಿನ ಕೃಷಿ ಭೂಮಿ ಕಡಿಮೆಯಿದೆ. ಇದು ಕೇವಲ ಶೇ.10 ರಷು 

ಸಾಗುವಳೆ ಭೂಮಿಯಲ್ಲಿ ವವಸಾಯದ ಬೆಳೆ ಬೆಳೆಯಲಾಗುತ್ತಿದೆ. ಪ್ರಮುಖವಾದ ಕೃಷಿ 

ಪ್ರದೇಶಗಳೆಂದರೆ ಅರ್ಜೆಂ ನಾದ ಪ ಪಂಪಾಸ್‌ ಮತ್ತು ಉರುಗೆ ಬ್ರೆಜಿಲ್‌ನ ಉನತ 

ಪ್ರ ಪೆದೇಶಗಳ ಭಾಗಗಳು ಹಾಗು ಮಧ ಚಿಲಿಯ ಪೂರ್ವ ಕರೌವಳಿಗಳಾಗಿವೆ. ದಕ್ಷಿಣ 

ಅಮೆರಿಕದ ಅತಿ ಪ್ರಮುಖವಾದ ಬೆಳಿಗಳಂದರೆ ಮೆಕ್ಕೆ ಜೋಳ, ಗೋಧಿ, ಭತ್ತ ಕಾಫಿ, ಹತ್ತಿ 

ಕಬ್ಬು ಇತ್ಯಾದಿಗಳು. 


ಮೆಕೆ , ಜೋಳವು ದಕ್ಷಿಣ ಅಮೆರಿಕದ ದೇಶೀಯ ಬೆಳೆಯಾಗಿದೆ ಹಾಗೂ ಇದು 
ಬೆಚ್ಚನೆಯ ಉಷ್ಣವಲಯ ಪ್ರ ದೇಶದಲ್ಲಿ ಅತಿ ಪ್ರಮುಖವಾದ ಆಹಾರ ಬೆಳೆಯಾಗಿದೆ ಮತು 
ಗೆನೀದಿಯನು' ಅರ್ಜೆಂಟೆನ ನ ಚಿಲಿ ದೇಶಗಳ ತಂಪಾದ ಸಮಶೀತೋಷ್ಣ್ಸವಲಯ 
ಪ್ರದೇಶದಲ್ಲಿ ಬೆಳೆಯಲಾಗುತ್ತದೆ. ಗೋಧಿಯನ್ನು ಅರ್ಜೆಂಟ್ಲೆನದಿಂದಲೂ ಸಹರಫ್ತು 
ಮಾಡಲಾಗುತ್ತದೆ. ಆಲೂಗಡ್ಡೆಯನ್ನು ಆಂಡಿಸ್‌ ಪ್ರದೇಶದಲ್ಲಿ ವಿಶಾಲ ಪ್ರದೇಶಗಳಲ್ಲಿ 
ಬೆಳೆಯಲಾಗುತ್ತದೆ. ಭತವನು ಬ್ರೆಚೆಲ್‌ನೆ ಕರಾವಳೆ ತೀರದುದ್ದಕೂ ಬೆಳೆಯಲಾಗುತ್ತಿದೆ. 





ಬ್ರೆಜಿಲ್‌ನ್ನು "ಪ್ರಪಂಚದ ಕಾಫಿಯ ಪಾತ್ರೆ' ಎಂದು ಕರೆಯಲಾಗಿದೆ. ಆಫ್ರಿಕದಲ್ಲಿರುವ 
ಇಥಿಯೋಪಿಯಾ ಡೇಶದ " ಕಾಫಿ' ಪ್ರದೇಶವು ಕಾಫಿ ಬೆಳೆಯ ಮೂಲವಾಗಿದ್ದು" ಕಾಫಾ' 
ಅಥವಾ ಕಾಫೀ ಎನ್ನುತ್ತಾರೆ. ಬ್ರೆಜಿಲ್‌ನ ಫೆಜೆಂಡಾದಲ್ಲ ಸಾವಿರಾರು ಕಾಫಿ ತೋಟಗಳಿವೆ. 
ರಿಯೋಡಿ ಜನ್ಫೆ ರೊವನ್ನು "ವಿಶದ ಕಾಫಿ ಬಂದರು” “ಎಂದು ಕರೆಯಲಾಗಿದೆ. 


ಆಹಾರೇತರ ಬೆಳೆಗಳಾದ ಕಾಫಿ ಹಾಗು ಕೋಕೊಗಳನು ಉತ್ಪಾದಿಸುವುದರಲ್ಲಿ ದಕ್ಷಿಣ 
ಅಮೆರಿಕವು ಒಂದು ಪ್ರಮುಖವಾದ ರಾಷ್ಟ್ರವಾಗಿದೆ. ಬ್ರೆಜಿಲ್‌ ಶಶ್ರದಲಿ 63 ಹೆಚ್ಚು 
ಕಾಫಿಯನ್ನು ಉತ್ಪ್ಸಾಡಸುತ್ತದೆ. ಕೊಲಂಬಿಯ ಮತ್ತು ) ಈಕೆಡಾರ್ಗಳು ಸಹ ಪ್ರಮುಖವಾಗಿ 
ಕಾಫಿಯನ್ಷ ಉತ್ಪಾದಿಸುತ್ತವೆ. ಬ್ರೆಜಿಲ್‌ನ ಕರಾವಳೆ ಪ್ರದೇಶೆದಲ್ಲೆ ಅಪಾರ ಪ್ರಮಾಣದ 
ಕೋಕೊವನ್ನು ಉತ್ಪಾದಿಸಲಾಗುತ್ತಿದೆ. 





ಹತ್ತಿಯನ್ನು ಆಂಡೀಸ್‌ ಪ್ರದೇಶದ ಶುಷ ಇಳಿಜಾರುಗಳಲ್ಲಿ ಬೆಳೆಯಲಾಗುತ್ತಿದೆ 
ಹಾಗೂ ಕಟ್ಟಾ ಹತ್ತಿಯನ್ನು ಇತರ ರಾಷ್ಟ್ರಗಳಿಗೆ"ರಫ್ತು ಮಾಡಲಾಗುತ್ತಿದೆ. ದಕ್ಷಿಣ ಅಮೆರಿಕವು 


ಕಬ್ಬು ಉತ್ಪಾದನೆಯ ಒಂದು ಪ್ರಮುಖ ರಾಷ್ಟ್ರವಾಗಿದ್ದು. ಅದನು ಉಷ್ಣವಲಯದ 
ತಗ್ಗುಪ್ರದೇಶೆಗಳಲ್ಲಿ ಬೆಳೆಯಲಾಗುತ್ತದೆ. ಬ್ರೆಜೆಲ್‌ ಕಬ್ಬನ್ನು ಉತ್ಪಾದಿಸುತೆರುವ ಪ್ರಮುಖ 
ರಾಷ್ಟ್ರವಾಗಿದ್ದು, ಇದು ಜಗತ್ತಿನ ಎರಡನೇಯ ಅಧಿಕ ಉತ್ಪಾದನಾ ರಾಷ್ಟ್ರವಾಗಿದೆ. 


ಪಂಪಾಸ್‌ ಹುಲ್ಲುಗಾವಲುಗಳು ಪ್ರಾಣ ಸಾಕಣೆಗೆ ಸೂಕ್ತವಾಗಿವೆ. ಪ್ರಾಣ ಸಾಕಣಯು 
ಮುಖವಾಗಿ ಕುದುರೆಗಳು, ಹಂದಿಗಳು, ಕುರಿ ಮತ್ತು ಹಸುಗಳನು ಒಳಗೊಂಡಿದೆ. ಒಂದು 
ಕಾಲದಲ್ಲಿ ಪ್ರಪಂಚದಲ್ಲಿ ದನದ ಮಾಂಸವನ್ನು ಅಧಿಕ ಪ್ರಮಾಣದಲ್ಲಿ ರಫ್ತು ಮಾಡುತ್ತಿದ್ದ ದೇಶ 
ಅರ್ಜೆಂಟೈನ ನವಾಗಿತು.' ಮಾಂಸಕಾಗಿ ಹಸು ಸಾಕಣೆ ಮಾಡಲು ಮೇವಿಗಾಗಿ ಪಂಪಾಸ್‌ಗಳು 
ಉತಮ ಹುಲ್ಲುಗಾವಲುಗಳಾಗಿವೆ. ಉತ್ತಮ ಹಾಗು ದ ಟವಾದ ಹಸಿರು ಮೇವಿರುವ 
ಪ್ರ ಪ್ರದೇಶಗಳು ಡೈ ರಿ ಉತ್ಪನ್ನನೀಡುವ ಪ್ರಾಣಿಸಾಕಣೆಗಾಗಿ ಮೀಸಲಾಗಿದೆ. ಹಾಗೆಯೇ ಕಡಿಮೆ 
ಪ್ರಮಾಣದ ಮೇವಿರುಖ" ಪಟಗೋನಿಯದ ಮೈ ದಾನಗಳು ಮತು ಪರ್ವತಗಳು ಕುರಿ 
ಸಾಕಣೆಗೆ ಮೀಸಲಾಗಿವೆ. ಗಾಚೊ (Gauchos) ಓಂಬ ಗೋಪಾಲಕರು ಕುರಿಪಾಲನೆ 
ಮಾಡುವರು. 





ಪೆಸಿಫಿಕ್‌ ಮಹಾಸಾಗರದ ಕರಾವಳಿಯಂಚಿನಲ್ಲಿ ಅತುತಮವಾದ ಮೀನುಗಾರಿಕಾ 
ಪ್ರ ಪದೇಶಗಳು ನೆಲೆಗೊಂಡಿವೆ. ಪೆರು ಮತ್ತು ಚಿಲಿ ದೇಶಗಳ ಕೆರಾವಳಿ ತೀರಗಳು ಅತಿ 
ಮುಖವಾದ ಮೀನುಗಾರಿಕಾ ಕೇಂದ್ರ ಗಳನ್ನು ಹೊಂದಿದೆ. ಪೆರು ದೇಶವು ಪ್ರಮುಖ 
ಮೀನುಗಾರಿಕಾ ರಾಷ್ಟ್ರಗಳಲ್ಲಿ ಒಂದಾಗಿದೆ.'ಆದಾಗ್ಯೂ ಅದರ ಪ್ರಾಮುಖ್ಯತೆಯು 

ಬ್‌ ಓಿಕೆಂದರೆ ಅದು ಸಂಗಹಿಸುಔ ಸಮುದ್ರ ಮೀನುಗೆಳಲ್ಲಿ ಅಧಿಕ 
ಪ್ರಮಾಣದಲ್ಲಿ ಸ ಸಣ್ಣ ಮೀನುಗಳಾಗಿರುತ್ತವೆ-' ಅವುಗಳನ್ನು ರಾಸಾಯನಿಕ ಗೊಬ್ಬರಗಳ 
ತಯಾರಿಕೆಗೆ ಬಳಸಲಾಗುತ್ತದೆ. ಚಿಲಿ ಡೇಶದ ಮೀನು ಉತ್ಪಾದನೆ ಬಹಳಷ್ಟು ಮಟ್ಟಿಗೆ 
ಕೆನಡಾದ ಉತ್ಪಾದನೆಗೆ ಸಮ. ಆದರೆ ಬಹುತೇಕ ಪ್ರಮಾಣದ ಇಲ್ಲಿನ ಮೀನುಗಳನ್ನು 
ಆಹಾರಕಿಂತ ಹೆಡಾಗಿ ಕೈಗಾರಿಕಾ ಉದೇಶಗಳಿಗಾಗಿ ಬಳಸಲಾಗುತ್ತಿದೆ. ಟಿಟಿಕಾಕ ಸರೋವರ 
ಮತ್ತು ಆಮೆಜಾನ್‌ ನಜಿಗಳು ಸಿಹಿನೀಶಿನ ಮೀನುಗಾರಿಕೆಗೆ ಪ್ರಾಮುಖ್ಯತೆ ಪಡೆದಿವೆ. 





JA ಜನಸಂಖ್ಯೆ 


ದಕ್ಷಿಣ ಅಮೆರಿಕದ ನಿವಾಸಿಗಳು ಮಿಶ್ರ ಜನಾಂಗೀಯ ಗುಂಪುಗಳಿಗೆ 
ಸೇರಿದವರಾಗಿದಾರೆ. ಯೂರೋಪಿಯನರು ಚಿನ್ನವನ್ನು ಅರಸಿ ಬಂದ ನಂತರ ಇಲ್ಲಿಯೇ 
ನೆಲೆಸಿ, ಇಲ್ಲಿನ ತೋಟಗಳಲ್ಲಿ ಕೆಲಸಮಾಡೆಲು ಆಫ್ರಿಕದೆಂದ ಗುಲಾಮರನು ಕರೆದು ತಂದರು. 
ಈ ಗುಂಪುಗಳ ನಡುವೆ ವಿವಾಹವೇರ್ಪಟ ಪ್ರಯುಕ್ತ ಮಿಶ್ರ ಜನಾಂಗವು” 
ನಿರ್ಮಾಣವಾಯಿತು. ದಕ್ಷಿಣ ಅಮೆರಿಕದ ಲ ಮೂರು ಪ್ರಮುಖವಾದ ಜನಾಂಗಗಳಿವೆ. 


ದಕ್ಷಿಣ ಅಮೆರಿಕವು ಪ್ರ ಪಂಚದ ಸರಾಸರಿ (4790) ನಗರೀಯ ಜನಸಂಖೆ 
ಪ್ರಮಾಣಕ್ಕೆಂತ ಅತ್ತಧಿಕ ಪ್ರ ಪ್ರಮಾಣವನ್ನು (80%) ಹೊಂದಿದೆ. ಅತಧಿಕ ನಗರ ಜನಸಿಂಖೆ 
ಉರುಗೆಯೆಲ್ಲಿದ್ದ5ೆ (93%), ಕನಿಷ್ಟ ನಗರ ಜನಸಂಖ್ಯೆಯು ಗಯೊನದಲ್ಲಿದೆ (36%). 





ದಕ್ಷಿಣ ಅಮೆರಿಕ - ಜನಸಾಂದ್ರತೆ | 


ದಟಕಾಡಿನ ಅಮೆಜಾನ್‌ ಹಾಗೂ ಆಂಡಿಯನ್‌ ಪರ್ವತಗಳು, ಅಟಕಾಮ ಮತ್ತು 
ಪೆಟಗೋಸಿಯಗಳಂತಹ ಮರುಭೂಮಿಗಳಲ್ಲಿ ಅತಿ ವಿರಳ ಜನಸಂಖ್ಯೆಯಿದೆ. ಗ್ರಾನ್‌ ಚಾಕೊ 
ಮತ್ತು ಗಯಾನ ಎತ್ತರ ಪ್ರದೇಶಗಳಲ್ಲಿಯೂ ವಿರಳ ಜನಸಾಂದ್ರತೆಯಿದೆ. ಬಹುತೇಕ 
ಜನಸಾಂದ್ರ ತೆಯು ಬೃ ಹತ್‌ ನಗರಗಳು ಮತ್ತು ಬಂದರುಗಳಾದ ಭೂನಸ್‌ ಐರಿಸ್‌, 
ರಿಯೋ ಜನೈರೊ, ವೊ ಪೊಲೋ ಮುಂತಾದ ನಗರ ಗಳಲ್ಲಿ "ಕಂಡುಬರುತ್ತದೆ. 


ದಕ್ಷಿಣ ಅಮೆರಿಕ ಖಂಡದ ಅಧಿಕ ಜನರು ಮುಖವಾಗಿ ಕರಾವಳ ಪ್ರದೇಶದಲ್ಲಿ 
ವಾಸಿಸುತ್ತಿದ್ದಾರೆ. ಖಂಡದ ಕೇಂದ್ರಭಾಗವು ವಿರಳ ಜನಸಂಖೈೆಯಿಂದ ಕೂಡಿದ್ದು ಈ 
ಖಂಡವನ್ನು" ಟೊಳ್ಳುಭೂಮಿ” 5 ಎಂದು ಕರೆಯುತ್ತಾರೆ. ದಕ್ಕಿ ಣ ಅಮೆರಿಕವು ಪ್ರ ಪಂಚದ 
ಸರಾಸರಿ'ಜನನ ಪ್ರಮಾಣದಷ್ಟೇ ಜನನ ಪ್ರಮಾಣವನ್ನು (2 1) 1000) ದಾಖಲೆಸಿದೆ. ಆದರೆ 
ಮರಣ ಪ್ರಮಾಣವು ಪ್ರಪಂಚದ (9/ 1000) ಸರಾಸಕಿ ಪ್ರಮಾಣಕ್ಕಿಂತ ಕಡಿಮೆ (6/ 1000) 
ಇದೆ. ಆದುದರಿಂದ ದಕ್ಷಿಣ ಅಮೆರಿಕದ ಸ್ವಾಭಾವಿಕ ಜನಸಂಖ್ಯಾ ಹೆಚ್ಚಳದ ದರವು ಪ್ರಪಂಚದ 
ಸರಾಸರಿ ದರಕ್ಕಿಂತ ಅಧಿಕವಾಗಿದೆ. 


ಹೊಸ ಪದಗಳು 


ರೆಡ್‌ ಇಂಡಿಯನ್‌, ಆಂಡೀಸ್‌, ಅಗ್ನಿಯುಂಗುರ, ಈಕೆಡಾರ್‌, ಗಯಾನ, 
ಓರಿನೊಕೊ, ಅಮೆಜಾನ್‌” ಲಾಪ್ಲಾಟಾ, ಗ್ರಾನ್‌ಚಾಕೋ, ಗಾಶಿಷಗೋಸ್‌, ಹೋರ್ನೋ೯£ಸ್‌, 
ಪರಾನ, ಪರಾಗೆ, ಉರುಗೆ ಟಿಟಿಕಾಕ, ಉಷೋದಕ, ಶೀತೋದಕ, ಸಲಾಸ್‌, ಲಾಟೆಕ್ಸ್‌ 
ಕಾಂಪಾಸ್‌, ಪಂಪಾಸ್‌, ಪಿರಾನ್ಹ ಗೌಶೋಸ್‌ ಪೆಟಗೋನಿಯ, ಅಟಕ್‌ಮ. 


ಅಭ್ಯಾಸಗಳು 


1. ಎರಡು ಅಥವಾ ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ. 


1. ದಕ್ಷಿಣ ಅಮೆರಿಕ ಖಂಡದ ಸ್ಥಳೀಯರನ್ನು " ರೆಡ್‌ ಇಂಡಿಯನ್‌ ಎಂದು ಏಕೆ 
ಕರೆಯುತ್ತಾರೆ? 


2. ದಕ್ಷಿಣ ಅಮರಿಕದ ಸ್ಥಾನ ಮತ್ತು ವಿಸ್ಟೀರ್ಣಗಳನ್ನು ತಿಳಸಿರಿ. 

3. ದಕ್ಷಿಣ ಅಮೆರಿಕದ ಅತಿ ದೊಡ್ಡ ಹಾಗೂ ಅತಿ ಚಿಕ್ಕ ರಾಷ್ಟ್ರಗಳನ್ನು ಹಸರಿಸಿರಿ. 

4. ದಕ್ಷಿಣ ಅಮೆರಿಕದಲ್ಲಿ ಕಂಡುಬರುವ ಪ್ರಪಂಚದ ಅತಿ ಎತ್ತರ ಜಲಪಾತ ಯಾವುದು? 
5, ಅದು ಯಾವ ನದಿಯಿಂದ ನಿರ್ಮಾಣಗೊಂಡಿದೆ? 

6. ದಕ್ಷಿಣ ಅಮೆರಿಕದ ಪ್ರಮುಖ ಹುಲ್ಲುಗಾವಲುಗಳನ್ನು ತಿಳಿಸಿರಿ. 

7. ದಕ್ಷಿಣ ಅಮೆರಿಕದ ಪ್ರಮುಖ ಸ ಸಹಾಗೂ ವನ್ಯಜೀವಿಗಳನ್ನು ಹೆಸರಿಸಿರಿ. 


8. ದಕ್ಷಿಣ ಅಮೆರಿಕದ ಹೆಚು ಜನಸಾಂದ ತೆಯನ್ನು ಹೊಂದಿರುವ ಪ್ರಮುಖ 
ನಗರ ಗಳನ್ನು ಹೆಸರಿಸಿರಿ. 


ಚಟುವಟಿಕೆಗಳು 


1. ದಕ್ಷಿಣ ಅಮೆರಿಕ ಖಂಡದ ಬಾಹರೇಖಾ ನಕ್ಷಯಲ್ಲಿ ಅಟ್ಲಾಸ್‌ ಪುಸ್ತಕದ 
ಸಹಾಯದಿಂದ ದೇಶಗಳು ಮತ್ತು ಅವುಗಳ ರಾಜದಾನಿ, ಪ್ರಮುಖ ಪರ್ವತಗಳು, 
ನದಿಗಳು, ಸರೋವರಗಳು ಮತು ಹುಲ್ಲುಗಾವಲುಗಳನ್ನು: ಪಟ್ಟಿಮಾಡಿ ಗುರುತಿಸಿರಿ. 


2. ದಕ್ಷಿಣ ಅಮೆರಿಕದಲ್ಲಿ ಕಂಡುಬರುವ ಪ್ರಮುಖ ಸಸ್ಥ ಪ್ರಾಣಿ ಹಾಗೂ ಪಕ್ಷಗಳನ್ನು 
ಪಟ್ಟಿಮಾಡಿ ಅವುಗಳ ಚಿತ್ರಗಳನ್ನು ಸಂಗ್ರಹಿಸಿರಿ. 


೩1 


ಪಾಠ- 25: ಆಸ್ಟ್ರೀಲಿಯ ಅತ್ತಂತ ಸಮತಟ್ಟಾದ ಭೂಖಂಡ 


ಪಾಠದ ಪರಿಚಯ 


ಈ ಪಾಠದಲ್ಲಿ ಆಸ್ಟ್ರೇಲಿಯ ಖಂಡದ ಸ್ಥಾನ ಮತ್ತು ಸನ್ನಿವೇಶ, ಅದರ ಪ್ರಾಕೃತಿಕ 
ವಿಭಾಗಗಳು ಮತು ) ನದೆವವಸ್ಥೆ ವಾಯುಗುಣ, ಸಾಬಾವಿಕ ಸಸ್ಯವರ್ಗ, ವವಸಾಯಿ, 
ಪಶುಸಂಗೋಪನೆ, ಖನಿಜೆ ಮೆತ್ತು ಕೈಗಾರಿಕೆಗಳು, ಜೆನಸಂಖ್ಯೆಯೆ ಬೆಳವಣಿಗೆ, ಹಂಚಿಕೆ ಮತು 
ಸಾಂದ್ರ ತೆಗಳನ್ನು ಕುರಿತು ಫರಿಚಯೆಸಲಾಗಿದೆ. 


ಸಾರು 


1. ಪ್ರಪಂಚದಲ್ಲಿ ಆಸ್ಟ್ರೇಲಿಯ ಖಂಡದ ಸ್ಥಾನ, ಸನ್ನಿವೇಶಗಳ ಬಗ್ಗೆ (ತಿಳಿದುಕೊಳ್ಳುವರು. 


2. ಆಸೇಲಿಯದ ಮೇಲ್ಮೈ ಲಕ್ಷಣ, ನದಿವ್ಯವಸ್ಥ, ವಾಯುಗುಣ ಮತು ಸ ಸ್ಫವರ್ಗಗಳ ಬಗ್ಗೆ 
ಅರಿಯುವರು. 


3. ಈ ಖಂಡದ ವ್ಯವಸಾಯ ಮತ್ತು ಪಶುಸಂಗೋಪನೆ ಬಗೆ ತಿಳಿಯುವರು. 
4. ವಿವಿಧ ಖನಿಜಗಳು ಮತ್ತು ಕೈಗಾರಿಕಗಳ ಬಗ್ಗೆಪರಿಚಯ ಮಾಡಿಕೊಳ್ಳುವರು. 


5, ಜನಸಂಖ್ಯಾ ಗಾತ್ರ, ಬೆಳವಣಿಗೆ, ಹಂಚಿಕೆ ಮತ್ತು ಸಾಂದ್ರ ತೆಗಳ ಬಗ್ಗೆ 
ತಿಳದುಕೂಳುವರು. 


1. ಸಾನ, ವಿಸೀರ್ಣ ಮತ್ತು ಭೌಗೋಳಿಕ ಸನ್ನಿವೇಶ 


ಸ್ಥಾನ: ಆಸ್ಟ್ರೇಲಿಯ ಖಂಡವು ಪೂರ್ಣವಾಗಿ ದಕ್ಷಿಣ ಮತ್ತು ಪೂರ್ವ 
ಗೋಳಾರ್ಧೆದಲ್ಲೆದೆ. ಇದು 10° 45! ದಕ್ಷಿಣದಿಂದ 43° 39 ದಕ್ಷಿಣ ಅಕ್ಷಾಂಶ ಹಾಗೂ 113’ 
91! ಪೂರ್ವದಿಂದ 153° 39 ಪೂರ್ವ ರೇಖಾಂಶಗಳ ನಡುವೆ ವಿಸ್ತರಿಸಿದೆ. ಮಕರ ಸಂಕ್ರಾಂತಿ 
ವೃತ್ತವು ಹಚ್ಚು ಕಡಿಮೆ ಈ ಖಂಡದ ಮಧ್ಯಭಾಗದಲ್ಲಿ ಹಾಯು ಹೋಗಿದೆ. 


ವಿಸ್ತೀರ್ಣ: ವಿಸ್ತೀರ್ಣ ಮತ್ತು ಜನಸಂಸ್ರೆಗಳಿರಡರಲ್ಲೂ ಆಸ್ಟ್ರಲಿಯವು ಪ್ರಪ ಪಂಚದಲ್ಲಿ 
ಚಿಕ್ಕ ಭೂಖಿಂಡ. ತಾಸ್ಫೇನಿಯ ದ್ವೀಪವೂ ಸೇರಿದಂತೆ ಇದರ ಒಟು ವಿಸ್ಲೀರ್ಣ 76.82 ಲಕ್ಷ ಚೆ. 


ಕಿ.ಮೀ. ಗಳು. ಅಮೆರಿಕ ಸಂಯಕ್ತ ಸಂಸ್ಕಾನಕ್ಕಿಂತ ಸ್ವಲ್ಪ ಚಿಕ್ಕದು ಮತ್ತು ಭಾರತಕ್ಕಿಂತ ಎರಡು 
ಪಟ್ಟು ದೊಡ್ಡದು. ಪ್ರಪಂಚದ ಏಳನೆಯ ಭೂಖಿಂಡವಾಗಿರೆವ ಇದು ದಕ್ಷಿಣೊಳೆತ್ತರವಾಗಿ 
3,540 ಕಿ. ಮೀ. ಉದ್ದ ಮತ್ತು ಪೂರ್ವಪಶ್ಚಿಮವಾಗಿ 4,350 ಕಿ. ಮೀ. ಅಗಲವಾಗೆದೆ. ಇದರ 
ಸಮುದ್ರ ತೀರದ ಉದ್ದ 19,310 ಕಿ. ಮೀ. ಗಳು. 





| ಆಸ್ಟ್ರೇಲಿಯ (ರಾಜಕೀಯ) 


ನೀಲಿಯ ಎಂಬ ಪದ ದಕ್ಷಿಣ ಎಂದು ಅರ್ಥ ಕೊಡುವ " ಆಸ್ಟಲ್‌' (ಲಾಟಿನ್‌) 
ಎಂಬುದರಿಂದ ಬಳಕೆಗೆ ಬಂದಿದೆ. 


ಮಧ ಮತ್ತು ದಕ್ಷಿಣ ಪೆಸಿಫಿಕ್‌ ಸಾಗರದಲ್ಲಿರುವ ಸುಮಾರು 10,000 ದ್ವೀಪ 
ಸಮೂಹಗಳಿಗೆ "ಓಸೀನೆಯ' ಎನ್ನುವರು. ಇದರಲ್ಲಿ ಆಸ್ಟ್ರೇಲಿಯ ಖಂಡ 
ಪ್ರಮುಖವಾದುದು. 


ಭೌಗೋಳಿಕ ಸನ್ನಿವೇಶ: 


ಆಸ್ಟ್ರೇಲಿಯವು ಹಿಂದೂ ಮಹಾಸಾಗರ ಮತ್ತು ಪೆಸಿಫಿಕ್‌ ಸಾಗರಗಳ ನಡುವೆ ನೆಲೆಸಿರುವ 
ದೀಪಖಂಡ. ಈ ಖಂಡದ ವಾಯವ್ಯಕ್ಕೆ ತ್ಯೆ ಮರ್‌; ಮತ್ತು ಆರಾಪುರ ಸಮುದ್ರಗಳು, ಈಶಾನ್ಯಕ್ಕೆ 


ನ 


ಟೊರ್ರೆಸ್‌ ಜಲಸಂಧಿ ಮತ್ತು ಕಾರಲ್‌ ಸಮುದ್ರ ಹಾಗೂ ಆಗ್ನೇಯದಲ್ಲಿ ತಾಸ್ಟನ್‌ ಸಮುದ್ರ 
ಮತ್ತು ದಕ್ಷಿಣದಲ್ಲಿ ಗ್ರೇಟ್‌ ಆಸ್ಟೇಲಿಯನ್‌ ಬೈಟ್‌ ಸಮುದ್ರಗಳೆವೆ. 


2. ಪ್ರಾಕೃತಿಕ ವಿಭಾಗಗಳು ಮತ್ತು ನದಿಗಳ ವ್ಯವಸ್ಥೆ 


ಪ್ರಾಕೃತಿಕ ವಿಭಾಗಗಳು: 


ಸ್ನೀಲಿಯದ ಒಟು ವಿಸ್ತೀರ್ಣದಲ್ಲಿ ಸುಮಾರು ಶೇ. 94 ಭಾಗವು ಸಮುದ್ರ ಮಟ್ಟಕ್ಕೆ 
600 ಮಿಲೆ" ಗಳಿಗಿಂತ ತಗ್ಗಿನೆಲ್ಲಿದ್ದು ಸಮತಟ್ಟಾಗಿದೆ. ಆದ್ದರಿಂದ ಅದನ್ನು "ಅತ್ಸಂತ ಸಮತಟ್ಟಾದ 
ಭೂಖಂಡ' ಎಂದು ಕರೆಯಲಾಗಿದೆ. ಬಹಳೆಷುಪ್ರ ಪ್ರದೇಶವು ಮರರಿಭೂಖೆಯಿಂದ 
ಆವರಿಸಿರುವುದರಿಂದ ಇದ ನ್ನು ಮರುಭೂಮಿಯ ಭೂಖಂಡ'ವೆಂತಲೂ ಕರೆಯುವರು. 


ಆಸ್ಟ್ರೀಲಿಯವು ಮೂಲತಃ ಗೊಂಡಾನ ಭೂರಾಶಿಯ ಒಂದು ಭಾಗವಾಗಿದ್ದು 
ಅತಂತ ಪುರಾತನವಾದುದು. ಇದನ್ನು ಭೂಸ್ವಿರೂಪದ ಆಧಾರದ ಮೇಲೆ ಮೂರು ಪ್ರಾಕೃತಿಕ 
ವಿಭಾಗಗಳಾಗಿ ವಿಂಗಡಿಸಲಾಗಿದೆ. *. ಪೂರ್ವದ ಉನ್ನತ ಪ್ರದೇಶ, 2. ಮಧ್ಯದ ತಗ್ಗು 
ಮೈದಾನ, ಮತ್ತು 3. ಪಶ್ಚಿಮದ ಪ್ರಸ್ಥಭೂಮಿ. 





ಹದಿನೇಳನೆಯ ಶತಮಾನದಲ್ಲಿ ಯೂರೋಪಿನ ಜೇಮ್‌ ಕುಕ್‌ನಿಂದ 
ಕಂಡುಹಿಡಿಯಲ್ಪಟ್ಟ ಆಸ್ಟ್ರೇಲಿಯವನ್ನು ಹೊಸ ಭೂಖಂಡವೆನ್ನುವರು. 


1. ಪೂರ್ವದ ಉನ್ನತ ಪ್ರದೇಶ 


ಇದು ಖಂಡದ ಪೂರ್ವಭಾಗದಲ್ಲಿದ್ದು ಉತ್ತರದಲ್ಲಿ ಯಾರ್ಕ್‌ ಭೂಶಿರದಿಂದ 
ದಕ್ಷಿಣದಲ್ಲಿ ತಾಸ್ಫೇನಿಯದ ಬಾಸ್‌ ಜಲಸಂಧಿಯವೆರೆಗೆ ವಿಸ್ತರಿಸಿದೆ. ಹೆಚು ಕಡಿಮೆ ಪೂರ್ವ 
ಕರಾವಳಿಗೆ ಹೊಂದಿಕೊಂಡಂತಿರುವ ಈ ಪರ್ವತ ಸರಣಿಗಳ ಪೂರ್ವ ಭಾಗ ಕಡಿದಾಗಿಯೂ 
ಮತ್ತು ಪಶ್ಚಿಮ ಭಾಗವು ಇಳಿಜಾರಿನಿಂದ ಕೂಡಿದೆ. ಹಿಂದೆ ಪೂರ್ವ ಕರಾವಳಿಯಿಂದ 
ಪ್ರವೇಶಿಸುವವರಿಗೆ ದುರ್ಗಮವಾಗಿದ್ದರಿಂದ ಇದನ್ನು "ಗ್ರೇಟ್‌ ಡಿವೈಡಿಂಗ್‌ ಸರಣಿ' ಎಂದು 
ಕರೆಯಲಾಯಿತು. ಈ ಸರಣಿಯು ನೂಸೌತ್‌ವೇಲ್‌ಸ್‌ ನಲ್ಲಿ ಸಾಕಷ್ಟು ಎತ್ತರವಾಗಿದ್ದು 
ಕಡಿದಾದ ಇಳಿಜಾರಿನಿಂದ ಕೂಡಿದೆ. ಇವುಗಳನ್ನು “ಆಸ್ಟ್ರೇಲಿಯದ ಆೆಲ್‌” ಹಾಗೂ 
“ನೂಇಂಗೆಂಡ್‌ ಸರಣಿ” ಎಂದು ಕರೆಯುವರು. ಎತ್ತರವಾದ ಶಿಖರಗಳು ಚಳಿಗಾಲದಲ್ಲಿ 
ಬೆಮಾವೃತವಾಗಿರುತ್ತವೆ. ಈ ಭಾಗದ ಕೊಸಿಯುಸ್ಫೊ (2230 ಮೀ.) ಖಂಡದ ಅತಿ 


ಎತ್ತರವಾದ ಶಿಖರ. ಆಸ್ಟ್ರೇಲಿಯದ ಪೂರ್ವ ತೀರದಿಂದಾಚೆ ದಕ್ಷಿಣೋತ್ತರವಾಗಿ “ಗ್ರೇಟ್‌ 
ಬ್ಯಾರಿಯರ್‌ ರೀಫ್‌” ಎಂಬ ಹವಳ ದಿನ್ನೆಗಳು (2000 ಕೆ. ಮೀ.) ಹಬ್ಬಿವೆ. 


2. ಮಧದ ತಗುಮೈ ದಾನ. 
ಕ ಗ 


ಉತ್ತರದಲ್ಲಿ ಕಾರ್ಪೆಂಟೇರಿಯ ಕೊಲ್ಲಿಯಿಂದ ದಕ್ಷಿಣದ ಮರ್ರೆ ಬಯಲಿನವರೆಗೆ ಈ 
ತಗ್ಗು ಮೈದಾನ ಹರಡಿದೆ. ಇದು ಪೂರ್ವ ಉನ್ನತ ಭಾಗದಿಂದ ಪಶ್ಚಿಮಕ್ಕಿದ್ದು, ಆಂತರಿಕ 
ಜಲವವಸೆಯಿಂದ ಕೂಡಿದೆ. ಇದರ ಮಧಭಾಗದಲ್ಲಿರುವ ಐರ್‌ ಸರೋವರದ ಕಡೆಗೆ 
ನದಿಗಳು ಹರಿಯುತ್ತವೆ. ಪ್ರಪಂಚದ ಪ್ರಸಿಟಿ ಆರ್ಟೀಸಿಯನ್‌ ನೀರಿನ ಬಾವಿಗಳನ್ನು 
ಕಾಣಬಹುದು. ಆರ್ಟೀಸಿಯನ್‌ ಬಾವಿಗಳು. 





ಈ ತಗ್ಗು ಮೈದಾನವನ್ನು ಮೂರು ಭಾಗಗಳಾಗಿ ವಿಂಗಡಿಸಲಾಗಿದೆ: 
1. ಮರ್ರೆ ಡಾರ್ಲಿಂಗ್‌ ಮೈದಾನ 
2. ಐರ್‌ ಸರೋವರ ಮೈದಾನ 
3. ಕಾರ್ಪೆಂಟೇರಿಯ ಮೈದಾನ 





ಮರ್ರೆ ಮತ್ತು ಡಾರ್ಲಿಂಗ್‌ ನದಿಗಳ ಬಯಲು, ಉತ್ತರದಲ್ಲಿರುವ ಐರ್‌ 

ಸರೋವರದಿಂದ ಪ್ರತ್ನೇಕಗೊಂಡಿದೆ. ನದಿಗಳ ನೀರಿನ ಪೂರೈಕೆಯಿಂದಾಗಿ ಇದೊಂದು 

ಸ್ರೇಲಿಯದ ಸಮೃದ್ಧ ಕೃಷಿ ಭಾಗವಾಗಿದೆ. ಇದರಿಂದ ಉತ್ತರಕ್ಕಿರುವ ಐರ್‌ ಸರೋವರ 
ಮೈದಾನವು ವಿಶಾಲವಾದ ತಟ್ಟೆ ಆಕಾರ(ಸಾಸರ್‌)ವುಳ್ಳದ್ದಾಗಿದೆ" ಇದು ಮರ್ರೆ- ಡಾರ್ಲಿಂಗ್‌ 
ಬಯಲಿನಿಂದ ಉತ್ತರದಲ್ಲಿದೆ. ಇದು ಆಸ್ಟ್ರೇಲಿಯಾದ ಅತಂತ ತಗ್ಗು ಭಾಗವು ಮತು ಐರಿ 
ಸರೋವರದ ತಳವು ಅತ್ತಂತ ತಗ್ಗಾದ ಒ೦ದು ಭಾಗವಾಗೆದೆ. ಇಲ್ಲಿ ಹಲವು ಉಪ್ಪಿನ 
ಸರೋವರಗಳಿವೆ. ಇದರೆ ಬಹು ಭಾಗ ಬರಡು ಪ್ರದೇಶವಾಗಿದ್ದು ಅತಿ ವಿರಳ 
ಜನಸಂಖ್ದೆಯಿಂದ ಕೂಡಿದೆ. ಫ್ಲಿಂಡರ್ಸ್‌ ಮತ್ತು ಮಿಚೆಲ್‌ ನದಿಗಳು ಹರಿಯುವ 
ಕಾರ್ಪೆಂ "ರಿಯ ಮೆ ದಾನವು ಸಮತಟಾಗಿದೆ. ಇದ ನ್ನು ಐರ್‌ ನದಿಬಯಲಿನಿಂದ ಬಕ್ಕೆ 

ಪ್ರಸ್ತಭೂಮಿಯು ಬೇ ೯ಡಿಸುತ್ತದೆ. 


3. ಪರಿಮದಪಸಭೂಮಿ: 
ಚ ಅಧಿ 


ಇದು ಕಾರ್ಪೆಂಟೇರಿಯ ಕೊಲ್ಲಿಯಿಂದ ಆನ್‌ಸ್ಲೂ, ಪರ್ತ್‌ ಮತ್ತು ಆಲ್ಲೇನಿಯವರೆಗೆ 
ಹರಡಿದೆ. ಆಸ್ಟ್ರೇಲಿಯದ ಮೂರನೆ ಒಂದು (1/3) ಭಾಗವನ್ನಾವರಿಸಿದ "ಏರು ಗುಳ 
ಪ್ರಸ್ತಭೂಮಿ"ಇದು ಬಹುತೇಕ ಮರುಭೂಮಿಯ ಭಾಗವಾಗೆದ್ದು ಅಲ್ಲಿ ಮರಳುದೆಣ್ಣೆಗಳು 
ಸ್ಥಳಾಂತರಗೊಳುತ್ತವೆ. ಇಲ್ಲಿ ಕೆಲವು ಪಸಿದ ಮರುಭೂಮಿಗಳಿವೆ. ಉದಾಹರಣೆಗೆಗ್ರೇಟ್‌ 
ಸ್ಥಾಂಡಿ ಡೆಸಟ್‌?, ಗಬನ್‌ ಮತ್ತು ವಿಕ್ಟೋರಿಯ ಮರುಭೂಮಿಗಳು ಈ ಭಾಗವು ಭಾರತದ 
ದಖನ್‌ ಪ್ರಸ್ಥಭೂಮಿಯಷ್ಟೇ ಪುರಾತನವಾದುದು. ಇಲ್ಲಿ ಅಪಾರ ಮರಳು ದಿಣ್ಣೆಗಳಿವೆ. 
ಅಲಲಿ ಷೆತೇಕಿತ ಶಿಲಾ- ಬೆಟ ಗುಡ್ಡಗಳಿವೆ. ಅವುಗಳಲ್ಲಿ ಖಂಡದ ಕೇಂದ್ರ ಭಾಗದೆಲ್ಲಿರುವ 


ಮ್ಯಾಕ್‌ಡೊನೆಲ್‌ ಮತ್ತು ಮೆಸ್‌ಗ್ರೇವ್‌ ಸರಣಿಗಳು ಎತ್ತರವಾದವು 


ನದಿಗಳ ವ್ಯವಸ್ಥೆ: 


ಅತಿಶಾಖ ಮತ್ತು ಶುಷತೆಗಳಂದಾಗಿ ಆಸ್ರ್ರೇಲಿಯದ ಬಹಳಷ್ಟು ಭಾಗವು 
ಮರುಭೂಮಿಯಿಂದ ಆವರೆಸಿದೆ. ಹೀಗಾಗಿ ನೆದಿ ವವಸ್ಥೆ ಕಡಿಮೆ. ತೆದ್ದರೂ ಅವುಗಳಲ್ಲಿ 
ಹಲವು ಚಿಕ್ಕವು ಮತ್ತು ಅಕಾಲಿಕ ನದಿಗಳು. ಸಮುದ್ರೆ ಸೇರುವ ನದಿಗಳಿಗಿಂತ 
ಸರೋವರೆಗಳಿಗೆ ಸೇರುವ ಒಳನಾಡಿನ ನದಿಗಳೇ ಹೆಚ್ಚು. ಬಹಳಷ್ಟು ನದಿಗಳು ಪೂರ್ವದ 
ಉನ್ನತ ಪ್ರದೇಶಗಳಲ್ಲಿ ಉಗಮ ಹೊಂದುತ್ತವೆ. 





ಮರ್ರೆ ಆಸ್ರ್ರೇಲಿಯದ ಅತಿ ಪ್ರಮುಖವಾದ ನದಿ. ಇದು ನೂಸೌತ್‌ವೇಲ್‌ಸ್‌ನ 
ಆಗ್ನೇಯಕ್ಕಿರುವ ಕೊಸಿಯುಸ್ಗೊ ಶಿಖರದ ಬಳಿ ಉಗಮ ಹೊಂದಿ ಆರಂಭದಲ್ಲಿ ಪಶ್ಚಿಮ 
ಹಾಗೂ ನೈಖುತ್ಸಕ್ಕೆ ಹರಿದು 0,590 ಕಿ. ಮೀ) ಎನ್‌ಕೌಂಟರ್‌ ಕೊಲ್ಲಿಯನ್ನು ಸೇರತ3ತ್ತದೆ. 
ಡಾರ್ಲಿಂಗ್‌ ಯಿಜ್‌ಲಾನ್‌ ಮತ್ತು ಮುರ್ರಂಬಿಡ್‌,ಎಂಬವು ಈ ನದಿಯ ಮುಖ 
ಉಪನದಿಗಳು. ವರ್ಷದ ಕೆಲವು ಯತುಗಳಲ್ಲಿ ಮಾತ್ರ ಈ ನದಿ ಮೂಲಕ ನೌಕಾಯಾನ 
ಸಾಧ. ಪೂರ್ವಾಭಿಮುಖವಾಗಿ ಹರಿಯುವ "ನದಿಗಳು ಚಿಕ್ಕವು ಹಾಗೂ ವೇಗವಾಗಿ 
ಹರಯುತ್ತವೆ. 


ಪೂರ್ವಕ್ಕೆ ಹರಿಯುವ ನದಿಗಳು ಕಿರಿದಾಗಿವೆ ಮತ್ತು ವೇಗವಾಗಿ ಹರಿಯುತ್ತವೆ. ಅವು 
ಪೂರ್ವದ ಪಿಟ್ಟರಾಯ್‌ ಮತ್ತು ಬೆಛಾಂಡೋಗಳನ್ನು ಆಕಮಿಸುತವೆ. ಈಶಾನ ಬಾಗದ ಲಿನ 
ಮಿಟೆಲ್‌ ಗಿಲೆಬರ್ಟ್‌ ಮತ್ತು ಪ್ಲಿಂಡಿರ್ಸ್‌ ನದಿಗಳು ವಾಯುವಕ್ಕೆ ಹರಿಯುಕ್ತೆವೆ. ಮತ್ತು 
ಕಾಪೆನಂಟರಿಯ ಕೊಲ್ಲಿಯನ್ನು "ಸೀರುತ್ತವೆ. ಡಾಲಿ, ವಿಕೋರಿಬ್ಸ ವೆಸ್‌ಪಿಡರಾಯ್‌ 
ಮತ್ತು ಇತರ ನದಿಗಳುವಾಯುವ ಮತು ಉತ್ತರಾಭಿಮುಖವಾಗಿ ಹರಿದು ಔಮೋರ್‌ 
ಸಮುದ್ರ ವನ್ನು ಸೇರುತ್ತವೆ. 


ಕೂಪರ್‌ ಕ್ರೀಕ್‌, ಡೈ ಯಮೆಂಟೈ ನ್‌ ಮತು ಮುಕುಂಬ ನದಿಗಳು ಐರಿ ಸರೋವರದ 
ಕಡೆಗೆ ಹರಿಯುತ್ತವೆ. ಮುರ್ಚಿಸಸ್‌, ಅಪೋನ್‌` ಬ್ಯಾಕ್‌ವುಸ್‌ ಮುಂತಾದ ನದಿಗಳು ಹಿಂದೂ 
ಮಹಾಸಾಗರದ ಕಡೆಗೆ ಹರಿಯುತ್ತವೆ. 


ಸ್ರೀಲಿಯದಲ್ಲಿ ಕೆಲವು ಸರೋವರಗಳಿವೆ. ಅವು ಚಿಕವು ಮತು ಅವುಗಳಲ್ಲಿ ಹಚು 
ಉಪು ನಿ6ರಿನ ಸರೋವರಗಳು. ಉದಾ: ಐರ್‌, ಟಾರೆನ್‌, ರ್ಡ್‌ನರ್‌ ಟಾರೆನ್‌, ಬೇಷ್‌" 
. ಇವುಗಳಲ್ಲಿ ಐರ್‌ ಸರೋವರ ಅತಿ ದೊಡ್ಡದು ಮೆತು ಖಂಡದ ಅತ್ಯಂತ ತತೆಗ್ಗನಲ್ಲಿದ 
ಇದ ೦ದ ಪಶಿಮ 'ಭಾಗದಲ್ಲಿಪ್ರ ಪಂಚದ ಅತಿದೊಡ್ಡ ಏಕಶಿಲೆಯಾದ ಆ 
(ಉಲೂರು) ಔ್ರಿಲಯುದೆ. ” 





3. ವಾಯುಗುಣ ಮತು ಸ್ವಾಭಾವಿಕ ಸಸ್ಯವರ್ಗ 


ವಾಯುಗುಣ: 


ಲೀ ಲಿಯದ ಮಧ್ಯದಲ್ಲಿ ಮಕರ ಸಂಕ್ರಾಂತಿ ವೃತ್ತವು ಹಾಯ್ದು ಹೋಗಿದೆ. ಹೀಗಾಗಿ 
ಆಸ್ಟ್ರೇಲಿಯೆದಲ್ಲಿ ಉಷ್ಣವಲೆಯ' ಮತ್ತು ಉಪಉಷ್ಣವಲಿಯದ ವಾಯುಗುಣವಿದೆ. ಖಂಡದ 
ತ್ರ ಭಾಗದ ತ್ರೆ ವರ್ಷವಿಡೀ ಆಧಿಕ ಉಷ್ಣಾಂಶವಿರುತ್ತದೆ. ಪಶ್ಚಿಮ ತೀರದಲ್ಲಿ ಶೀತಸಾಗರ 
ಪ್ರವಾಹೆ ಹರಿಯುತ್ತದೆ. ಇದರಿಂದ ನೀಲಿಯ ಪಶ್ಚಿಮ 1 ಭಾಗ ಮೆರುಭೂಮಿ ಮತ್ತು ಶುಷ 
ವಾಯುಗುಣವನು ಹೊಂದಿದೆ. ಉತ್ತರ ಭಾಗಗಳಲ್ಲಿ” ಮಾನೂನ್‌ ಮತ್ತು ದಕ್ಷಿಣ 
ಕರಾವಳಿಯಲ್ಲಿ ಮೆಡಿಟರೇನಿಯನ್‌ ಮಾದರಿ ವಾಯುಗುಣವಿದೆ. 


ಚಳಿಗಾಲ: 


ಆಸ್ರ್ರಲಿಯ ಖಂಡವು ದಕ್ಷಿಣ ಗೋಳಾರ್ಧದಲ್ಲಿರುವುದರಿಂದ ಖುತುಕಾಲಗಳು 
ಉತ್ತರ ಗೋಳಾರ್ಧಕ್ಕೆವಿರುದ್ರ ಅವಧಿಯಲ್ಲಿ ಏರ್ಪಡುತ್ತವೆ. ಅಂದರೆ ಉತ್ತರ 
ಗೋಳಾರ್ಧದ ಲ್ಲ ಬೇಸೆಗೆಯಿದ್ದಾಗ ಇಲ್ಲಿ ಚಳಿಗಾಲವಾಗಿರುತ್ತದೆ. ಉದಾ: ಜೂನ್‌ನಿಂದ 
ಆಗಸ್ಟ್‌ ಈ ಅವಧಿಯಲ್ಲಿ ಉಷುಂಶ ಕಡಿಮೆ. ಅದು ಉತ್ತರದಿಂದ ದಕ್ಷಿಣಕ್ಕೆ 
ಕಡಿಮೆಯಾಗುತ್ತದೆ. ಆದರೆ ಜ್ಯ ಹೆಚ್ಚಾಗುತ್ತದೆ. ಮಾರುತಗಳು ಒಳನಾಥಿನಿಂದ ಸಮುದ್ರದ 
ಕಡೆಗೆ ಬೀಸುತವೆ. ಅವು ಹೆಚ್ಚು ಮಳೆ ತರೆವುದಿಲ್ಲ. ಶುಷ ಮತು ಶಾಖವುಳ 
ವಾಯುಗುಣವಿರುತ್ತದೆ. ತೊಸ್ಟೇನಿಯದ ಲ್ಲ ಭಿನ್ನವಾದ ಯುಗುಣವಿರುತ್ತದೆ. 


ಬೇಸಿಗೆ ಕಾಲ: 


ಇದು ಡಿಸೆಂಬರಿನಿಂದ ಫೆಬ್ರವರಿವರೆಗಿರುತ್ತದೆ. ಈ ಅವಧಿಯಲ್ಲಿ ಉಷ್ಣಾಂಶ ಹೆಚ್ಚು. 
ಖಂಡದ ಪೂರ್ವಭಾಗಕಿಂತ ಪಶ್ಚಿಮದ ಮರುಭೂಮಿಗಳಲ್ಲಿ ಗರಿಷ್ಠ ತಾಪಮಾ ವಿರುತ್ತದೆ. 
ದಕ್ಷಿಣ, ಆಗ್ನೇಯ ಭಾಗಗಳು ಮೆತು ತಾಸೇನಿಯ ದೀಪ ಗಳಲ್ಲಿ ಸಾದಾರಣ 
ಉಷ್ಣಾಂಶಫಿರುತ್ತದೆ. ಒಳನಾಡಿನಲ್ಲಿ ಕಡಿಮೆ ಒತ್ತಡಖೆದ್ದು, ಮಾರುತಗಳು ಸಮುದ್ರದ 
ಕಡೆಂಖಿಂದ ಬೀಸುವಾಗ ಸ ಸಲ್ಪ ಮಳೆ ತರುತ್ತದೆ. ಖಂಡದ ದಕ್ಷಿಣ ಮತು ಆಗ್ನೇಯ ಭಾಗಗಳಿಗೆ 
ಮಳೆ ಹೆಚ್ಚು. 


ಸ್ರೀಲಿಯದಲ್ಲಿ ಆವರ್ತಗಾಳ (ಸೃಕ್ಲೋನ್‌) ಗಳನ್ನು "ವಿಲ್ಲ ವಿಲ್ಲೀಸ್‌' ಎಂದು 
ಕರೆಯುವರು. ಆಸ್ಟ್ರೇಲಿಯದ ಮಳೆಯು ೪ ಸಾಮ್‌ನವಾನಿ ಮಾನೂನ್‌ 
ಮಾದರಿಯದಾಗಿದ್ದು ಅನಿಶ್ಚಿತ ಮತ್ತು ಅಕಾಲಿಕವಾಗಿದೆ. ಆಗ್ನೇಯ ಉತ್ತರ ಮತ್ತು ನೈಯತ್ಯ 
ಕರಾವಳಿ ಪ್ರದೇಶಗಳಲ್ಲಿ ವಾರ್ಷಿಕ ಮಳೆಯು 75 ಸೆಂ. ಮೀ"'ಗಿಂತ ಹೆಚ್ಚೆಗೆ 
ಕಂಡುಬರುವುದು. ಸೀಲಿಯದ ಒಳನಾಡಿನ ಮರುಭೂಮಿಗಳ ವಿಶೆಲವಾದ ಪ್ರದೇಶವು 
25 ಸಿಂ. ಮೀ. ಗಿಂತ ಕಡಿಮೆ ಮಳೆ ಪಡೆಯುವುದು. 


4. ಸ್ವಾಭಾವಿಕ ಸಸ್ಯವರ್ಗ: 


ದಟ್ಟವಾದ ಕಾಡುಗಳ ಕೊರತೆಯು ಜಾ = ಪಮುಖ ಲಕ್ಷಣ. ಖಂಡದ 
ಬಹಳಷು "ಭಾಗವು ಹುಲ್ಲುಗಾವಲು, ಕುರುಚಲು ಸ ಸ್ಥ ಮತ್ತು ತೆರೆದ ವಿರಳವಾದ 
ಮರಗೆಳಿಂದ ಕೂಡಿದ ಸ ಸವರ್ಗವನ್ನು ಹೊಂದಿದೆ. ಇದು ಖೆಂಡದ ವಾಯುಗುಣವನು 
ಪ್ರತಿಬಿಂಬಿಸುತ್ತದೆ. ಆಸ್ಟ್ರೇಕಿಯ ಖಂಡದ ವಿವಿಧ ಸ್ವಾಭಾವಿಕ ಸ ಸವರ್ಗವು ಈ ಕೆಳಕಂಡಂತಿದೆ. 





1. ಉಷ್ಣವಲಯದ ಕಾಡುಗಳು: 


ಹೆಚು ಮಳೆ ಬೀಳುವ ಉತ್ತರ ಮತು ಈಶಾನ ಕರಾವಳಿ ಪ ಪ್ರ ದೇಶಗಳಲ್ಲಿ ಇಂತಹ 
ಕಾಡುಗಳಿವೆ. ಅಲ್ಲಲ್ಲಿ ಚದುರಿದಂತೆ ಕಂಡುಬರುವ %ವು ಬಹಳ ಕಡಿಮೆ ಕ್ಷೇತ್ರವನ್ನಾವರಿಸಿವೆ. 
ಇಲ್ಲಿ ಬೆಳೆಯುವ ಪ್ರಮುಖ ಮರಗಳೆಂದರೆ ಆಶ್‌, ಸಿಡಾರ್‌, ಬೀಚ್‌ ಮತ್ತುತಾಳೆ. 


2. ಸಮಶೀತೋಷ್ಣವಲಯದ ಕಾಡುಗಳು: 


ಇಂತಹ ಕಾಡುಗಳು ಪರ್ವತ ಮತ್ತು ಬೆಟ್ಟಗುಡ್ಡಗಳಲ್ಲಿ ಕಂಡು ಬರುತ್ತವೆ. ಹೀಗಾಗಿ 
ಇವುಗಳನ್ನು “ಗುಡ್ಡಗಾಡು ಅರಣ” ಗಳೆಂತಲೂ” ಕರೆಯುತ್ತಾರೆ. ಅವ) ಹೆಚಾಗಿ ಕೀನ್‌ 
ಲಾಂಡ್‌“ನೂಸೌತ್‌ವೇಲ್ಮ್‌ ವಿಕ್ಲೋರಿಯ ಮತ್ತು ತಾಸೇನಿಯಗಳಲ್ಲಿ ಹಂಚಿಕೆಯಾಗಿವೆ. 
ನಲ್ಲಿನ ಪ್ರಮುಖ ಮರಗಳೆರದರೆ ನೇಲಗಿರಿ, ಪ್ಲೆನ್‌, ಕಳೆ | ಇತ್ಯಾದಿ. ಇವು ತೈಲ ಮತ್ತು ಕಾಗದ 
ತಯಾಕಕೆಗೆ ಹೆಚ್ಚು ಉಪಯುಕ್ತ. 


3. ಹುಲುಗಾವಲು: 
ಆಸ್ಟ್ರೇಲಿಯದ ಹುಲ್ಲುಗಾವಲಿನಲ್ಲಿ ಎರಡು ವಿಧಗಳಿವೆ: 


(1) ಉಷ್ಣವಲಯದ ಹುಲ್ಲುಗಾವಲು ಅಥವಾ ಸವನ್ನ; ಮತ್ತು 
(11) ಸಮಶೀತೋಷ್ಣವಲಯದ ಹುಲ್ಲುಗಾವಲು ಅಥವಾ ಡೌನ್ಸ್‌ 


ಮೊದಲನೆಯದು ಪೂರ್ವದ ಉನ್ನತ ಪ ಪ್ರದೇಶಗಳಿಂದ ಪಶ್ಚಿಮ ಭಾಗಗಳಾದ ಕೇನ್ಸ್‌ 
ಲಾಂಡ್‌, ಉತ್ತರ ಅ್ಟ್ರೀಲಿಯದ ಮಧ ಮತು ಪಶ್ಚಿಮ ಸೇಲಿಯದ ಉತ್ತರ ಭಾಗ ಅಲ್ಲಿ” 
ಔರಡಿದೆ. ಇದನ್ನು "ಸ ವನ್ನ ಹುಲುಗಾಖಲು' ಎಂದ ಕರೆಯಲಾಗಿದೆ. ಎರಡನೆಯ ಪ್ರಕಾರದ 
ಹುಲ್ಲುಗಾವಯ ಮರೆ ಡಾರ್ಲಿಂಗ್‌ ಬಯಲಿನಲ್ಲಿ ವ್ಯಾಪಕವಾಗಿ ಹಂಚಿಕೆಯಾಗಿದೆ: ಇದು 
ಸಮಶೀತೋಷ ಹುಲ್ಲುಗಾವಲಾಗಿದ್ದು ಇದನು " ಡೌನ್‌ ಎನ್ನುವರು. ಇದು ಪಶುಪಾಲನೆಗೆ 
ಹೆಚ್ಚು ಉಪಯುಕ್ತವಾಗಿದೆ. ಸಮಶೀತೋಷ್ಟೆವಲಯದೆ ಹುಲ್ಲುಗಾವಲಿನಲ್ಲಿ ಪೊದೆಹುಲ್ಲು, 
ಮಿಲ್‌ ಮತ್ತು ಅಟ್ರೀಬಲ್‌ ಹುಲ್ಲು ಪ್ರಭೇದ ಗಳು ಕಂಡುಬರುತ್ತವೆ. ಪೊದೆ ಹುಲ್ಲುಗಾವಲು 
ಕುರಿ ಸಾಕಾಣೆಗೆ ಯೋಗ್ಯವಾದುದು. 





4. ಕುರುಚಲು ರರ 


ಇದು ye ಇಚೆ ಸೇಲಿಯದ ದಕ್ಷಿಣ ಮತ್ತು ಪಶ್ಚಿಮ ಭಾಗಗಳು, ದಕ್ಷಿಣ ಸೇಲಿಯ 
ನೂಸೌತ್‌ ವೇಲ್‌ ಪಶ್ಚಿಮ ಭಾಗ ಹಾಗೂ ಕ್ಲೀನ್‌ ಂಡ್‌ನ ಕೆಲವು ಭಾಗಗ ಲಿ ಕಂಡು 
ಓರುತ್ತದೆ. ಮಳೆ Firs ಕುರುಚಲು ಗಿಡಗಳು ಬೆಳೆಯುತ್ತವೆ. ಶುಷ ಭಾಗಗಳಲ್ಲಿ 
ಜಾಲೆಮರಗಳೇ ಹೆಚ್ಚಾಗಿಕಂಡುಬರುತ್ತವೆ. ಅಲ್ಲಲ್ಲಿ ನೀಲಗಿರಿ ಮರಗಳು, ಕತ್ತಾಳೆ ಮತ್ತು 
ಮುಳ್ಳಿನ ಗಿಡಗಂಟಿಗಳು ಬೆಳೆಯುತ್ತಷೆ. 





5. ಮರುಭೂಮಿ ಸಸ್ಯವರ್ಗ: 


ಪಶ್ಚಿಮ ಆಸ್ಟ್ರೇಲಿಯದ ಕೇಂದ್ರ ಮತ್ತು ಪೂರ್ವ ಭಾಗದಲ್ಲಿ ಈ ಸಸ್ಯವರ್ಗ 

ಹಂಚಿಕೆಯಾಗಿದೆ. ಇಲ್ಲಿ ಕಳ್ಳಿಜಾತಿ ಮರಗಳು, ಸಾಲ್ಟ್‌ ಬುಶ್‌, ಕುಬ್ಬಹುಲ್ಲು ಹಾಗೂ ವಿವಿಧ 
ಮುಳ್ಳಿನ ಗಿಡಗಂಟಿಗಳು ಬೆಳೆಯುತ್ತವೆ. ಇವು ಕ್ಷಾಮ ನಿಭಾಯಿಸಬಲ್ಲ ಗುಣಲಕ್ಷಣವನ್ನು 
ಹೊಂದಿವೆ. ಪ್ರಾಣಿವರ್ಗ ಆಸ್ಟ್ರೇಲಿಯದಲ್ಲಿ ಬೇರೆಲ್ಲೂ ಇಲ್ಲದ ಅಪರೂಪದ ಹಾಗೂ ವಿಚಿತ್ರ 
ಪ್ರಾಣಿ ಪಕ್ಷಿಗಳಿವೆ. ಪ್ಲಾಟಿಪಸ್‌ ಎನ್ನುವ ಸಸ್ತನಿ ಮೊಟ್ಟೆ ಇಡುತ್ತದೆ ಹಾಗು ತನ್ನ ಮರಿಗಳಿಗೆ 
ಮೊಲೆಯುಣಸುತ್ತದೆ. ಮೈತುಂಬ ತುಪ್ಪಳವುಳ ಚರ್ಮದ ಹೊದಿಕೆ ಹೊಂದಿದೆ. ಇವು ತಮ್ಮ 
ಮರಿಗಳನ್ನು ಹೂಟ್ಜಿಯ ಹೂರಚೀಲಗಳಲ್ಲಿ ಪೋಷಿಸುತ್ತವೆ. ಎಮು ಆ್ಟ್ರೀಲಿಯದ ಅತಿ 
ದೊಡ್ಡ ಪಕ್ಷಿ. ಲೈರ್‌ ಎಂಬುದು ನವಿಲಿನಂತಹ ಸುಂದರವಾದ ಪಕ್ಷಿ. ನಗುವಿನಂತೆ ಕೂಗುವ 
ಕೂಕಾಬುರ್ರ, ಕಪ್ಪುಹಂಸ ಮುಂತಾದ ಪಕ್ಷಿಗಳಿವೆ. ಕಾಂಗರೂ ರಾಷ್ಟ್ರೀಯ ಪ್ರಾಣಿಯಾಗಿದೆ. 
ಡಿಂಗೊ ಎಂಬುದು ತೋಳದಂತೆ ಕಾಣುವ ಕಾಡುನಾಯಿ. ವಲ್ಲಬಿ, ನೊಣ ತಿನ್ನುವ ಎಕಿಡ್ಜ, 


ಮರಹತ್ತುವ ಸಣ್ಣ ಆಕಾರವುಳ್ಳ ಕರಡಿಕೋಲ ಇತ್ಯಾದಿ ಪ್ರಾಣಿಗಳಿವೆ. ಸರೀಸೃಪಗಳು ಮತ್ತು 
ವಿಷಪೂರಿತ ಹಾವುಗಳು ಸರ್ವೇಸಾಮಾನ್ಯ. 





ಸ್ಟೇಲಿಯ "ಅಪರೂಪದ ಪ್ರಾಣಿ ಪಕ್ಷಿಗಳ ನಾಡು”. ಸು. 60% ರಷ್ಟು ಇಲ್ಲನ ಪ್ರಾಣ 
ಪಕ್ಷಿಗಳು ಪ್ರಪಂಚದಲ್ಲೆಲ್ಲೂ ಕಾಣುವುದಿಲ್ಲ. 


5, ವವಸಾಯ ಮತು ಪಶುಸಂಗೋಪನೆ 
ವ್ಯವಸಾಯ: 


ವ್ಯವಸಾಯ ಆಸ್ಟ್ರೇಲಿಯದ ವೃತ್ತಿಗಳಲ್ಲಿ ಒಂದಾಗಿದೆ. ಆದರೆ ಇಲ್ಲಿ ಕೃಷಿ ಭೂಮಿ 
ಕಡಿಮೆ. ಲ್ಯ ಖಂಡದ ವಿಸೀರ್ಣದಲ್ಲಿ ಶೇ 4 ಬಾಗ ಮಾತ್ರ ಕೃಷಿಗೆ ಯೋಗವಾದುದು. ಅದು 
ಸಮುದ್ರ ತೀರ ಮತ್ತು ನದಿ ಬಯಲುಗಳಲ್ಲಿ ಕಂಡುಬರುತ್ತದೆ. ಒಟು ಜನಿಸಂಖ್ಯೆಯಲ್ಲಿ ಶೇ. 
4.4 ರಷ್ಟು ಭಾಗ ಜನರು ಮಾತ್ರ ವವಸಾಯದಲ್ಲಿ ತೊಡಗೆಸಿಕೊಂಡಿರುತಾರೆ. ಳಿಯನರು 
ಈ ವೃತ್ತಿಯಲ್ಲಿ ನಿರತರಾಗಿರುವುದು ವಿಶೇಷ. | 


ಮಳಯ ಅಭಾವ ಮತು ಅಕಾಲಿಕ ಹಂಚಿಕೆ, ಫಲವತಲ್ಲದ ಮರಳುಮಣ್ಣು, 
ಕ ಷಿಯೋಗ್ಯ ಭೂಮಿಯ ಕೊರತೆ ಮತು ನೀರಾವರಿಯ ಕೊರತೆಗಳಿಂದಾಗಿ ಕ ಪಿಕ್ಷೇತ್ರ 
ಕೆಡಿಮೆ. ಆದೆರೂ ಆಸ್ಟ್ರೀಲಿಯವು ತನ್ನ ಚೇಡಿಕೆಯನು ಪೂರೈ ಸಿಕೊಳ್ಳುವಷ್ಟು ಕಪಿ ಷಿ 
ಉತ್ಪನ್ನಗಳಲ್ಲಿ ಸ್ನಯರ ಪೂರ್ಣತೆಯನ್ನು ಹೊಂದಿದೆ: 


ಆಸ್ಟ್ರೇಲಿಯವು ವಿಸ್ತರಣಾ ಬೇಸಾಯ ಪದ್ಧತಿಯನ್ನು ಅನುಸರಿಸುತ್ತದೆ. ಭೂಹಿಡುವಳಿ 
ಗಾತ್ರ ದೊಡ್ಡದು. ಆಧುನಿಕ ಬೇಸಾಯ ಕ್ರಮವನ್ನು ಬಳನೆಲಾಗುವುದು. ರಫ್ತು ಮಾಡುವ 
ಉದೇಶದಿಂದ ವಾಣಿಜ ಬೆಳೆಗಳ ಸಾಗುವಳಿಗೆ ಆದತೆ ಹೆಚ್ಚು. ಆದರೂ ವಿವಿಧ ಬೆಳಗಳನ್ನು 
ಬೆಳೆಯಲಾಗುವುದು ಉದಾ: ಗೋಧಿ, ಕಬು, ಕುತ್ತಿ ತಲಬಾಕು, ಮೆಕ್ಕೆ ಜೋಳ್ತ ವಿವಿಧ 
ಹಣ್ಣು ಮತ್ತು ತರಕಾರಿಗಳನ್ನು ದಕ್ಷಿಣ ಆಸ್ಟ್ರೇಲಿಯ, ಕ್ವೀನ್ಸ್‌ ಲಾಂಡ್‌, ನ್ಯೂಸೌತ್‌ವೇಲ್ಸ್‌ ಮತ್ತು 
ವಿಕ್ಟೋರಿಯ ಪ್ರಾಂತ್ಯಗಳಲ್ಲಿ ಬೆಳೆಯಲಾಗುತ್ತದೆ. 








ಗೋಧಿ ಆಸ್ರೇಲಿಯದ ಅತ್ತಂತ ಪ್ರಮುಖವಾದ ಆಹಾರ ಬೆಳೆ. ಇದನು ದಕ್ಷಿಣ 
ಸೇಲಿಯ, ಕೀನ್‌ ಲಾಂಡ್‌, ನೂಸಾತವೇಲ್‌ ಮತ್ತು ವಿಕ್ಟೋರಿಯಗಳಲ್ಲೆ" 
ಬೆಳೆಯಲಾ ವುದ ಮರ್ರೆಡಾರ್ಲಿಂಗ್‌ ಬಹುಲುಪ ಪ್ರ ದೇಶ ಗೋಧಿಗೆ; ಪ್ರಸಿದ್ಧ. 
ಆಸ್ಟ್ರೇಲಿಯ ತನ್ನ ಗೋಧಿ ಉತ್ಪನ್ನದಲ್ಲಿ ಶೇ. 70 ರಷ್ಟು ಭಾಗವನ್ನು ರಫ್ತು ಮಾಡುತ್ತದೆ. 


ಮೆಕ್ಕೆ ಜೋಳ ಮತ್ತೊಂದು ಆಹಾರದ ಬೆಳ. ಇದ ನ್ನು ಜಾನುವಾರುಗಳ ಆಹಾರ 
ತಯಾರಿಕೆಗೌಗಿ ಬೆಳೆಯಲಾಗುತ್ತದೆ. ಇದನು ಕೇನ್ಸ್‌ ಲಾರೆಡ್‌ ಮತು ನೂಸೌತ್‌ವೇಲ್‌ 
ಗಳಲ್ಲಿ ಹೆಚ್ಚು ಬೆಳೆಯಲಾಗುವುದು. " ಮರ್ರೆ ಡಾಲೆಕೆಂಗ್‌ ಬಯಲಿನೆಲ್ಲಿ ಸಲ್ಲಮಟ್ಟಿಗೆ'ಭತ್ತ 
ಬೆಳೆಯಲಾಗುತ್ತದೆ. 


ಸೇಲಿಯದ ಪಮುಖ ವಾಣಿಜ ಬೆಳೆ. ಇದನ್ನು ಹೆಚ್ಚಾಗಿ ಪೂರ್ವ ಕರಾವಳಿಗೆ 
ಹೊಂದಿಕೊಂಡಿರುವ ಉತರ ನೂಸೌತ್‌ವೇಛ್‌ಸ್‌ನಿಂದ ಕ್ವಿಕನ್‌ ಲಾಲೆಡ್‌ ವರೆಗಿನ 
ಪ್ರದೇಶದಲ್ಲಿ ಬೆಳೆಯಲಾಗುವುದು. ಮತ್ತೊಂದು ವಾಣಿ ಬೆಳೆಹೊದ ತಂಬಾಕನ್ನು ಕ್ವೀನ್ಸ್‌ 
'ಶಾಂಡ್‌ ನಲ್ಲಿ ಹೆಚ್ಚಾಗಿ ಬೆಳೆಯಲಾಗುತ್ತದೆ. ವಿವಿಧ ಹಣ್ಣ? ಮತ್ತು ತರಕಾರಿಗಳನ್ನು” 
ತೊಸ್ಟೇನಿಯ, ವಿಕ್ಲೋರಿಯ ಮತ್ತು ನೂಸೌತ್‌ವೇಲ್‌ಸ್‌ ಗಳಲ್ಲಿ ಬೆಳೆಯಲಾಗ್ರದೆ. ಸೇಬು, 
ದ್ರಾಕ್ಷಿ ಪೇರು, ಕಿತ್ತಳೆ'ಮುಂತಾದವುಗೆಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆಯಲಾಗುತ್ತದೆ. 


ಪಶುಸಂಗೋಪನೆ: ಇದು ಆಸ್ರೇಲಿಯದ ಅತಿ ಪ್ರಮುಖ ವೃತ್ತಿ. ಆಸ್ಟ್ರೇಲಿಯವು 
“ಪಶುಪಾಲನಾ ದೇಶ” ಎಂದೇ ಪ ಪಸಿ ಸ ಹಾಲಿನ ಉತ್ಪನ್ನ, ಮಾಂಸ ಕ್ಲಾಮತ್ತು ಚರ್ಮದ 


ವಸ್ತುಗಳಿಗಾಗಿ ಕುರಿ ಮತ್ತು ದನಕರುಗಳನ್ನು ಸಾಕಲಾಗುವುದು. 





ಕುರಿಸಾಕಣೆಯು ಆಸೇಲಿಯದ ಅತ್ಯಂತ ಪ್ರಮುಖ ಆರ್ಥಿಕ ವೃತ್ತಿ. ಅಧಿಕ ಸಂಖೆ 
ಕುರಿಗಳನು ಹೊಂದಿರು ಈ ಖಂಡ ಉಣ್ಣೆಯ ಉತ್ಪಾದ ನೆಮತು ಕಟ್ಲಾಉಣ್ಣೆಯನ್ನ) ರಫ್ತು 
ಮಾಡುವ್ರೆದರಲ್ಲಿಯೂ ಮುಂದಿದೆ. ವಿಶಾಲಿ ಹುಲ್ಲುಗಾವಲು, ಆರ್ಟೀಸೆಯನ್‌ 
ಬಾವಿಗಳಿಂದ ನೀರಿನ ಲಭತೆ, ತಂಪು ಮತ್ತು ಶುಷ ವಾಯುಗುಣ, ಅತ್ಯಾಧುನಿಕ ವಿಧಾನದ 
ಕುರಿಸಾಕಣೆ, ವಿಶಾಲ ಮೌರುಕಟೆ ಸೌಲಬೆಗಳು ಶುರಿಸಾಕಣೆಗೆ ಉತ್ತೇಜಕವಾಗಿವೆ. ಇಲ್ಲಿ 
ಸಾಕುವ ಕುರಿಗಳಲ್ಲಿ ಸುಮಾರು ಶೇ. 75 ಭಾಗ "ಮೆರಿನೊ' ಜಾತಿಗೆ ಸೇರಿವೆ. ಅವು ಉತ್ತಮ 
ಗುಣಮಟದ ಉಣೆಯನು ನೀಡುತ್ತವೆ. ವಿಶಾಲವಾದ ಕುರಿಸಾಕಣೆ ಪ್ರದೇಶಕ್ಕೆ 
"ಕುರಿಗಾವಲು' ಎನ್ನುವರು. 


ದ ನಕರುಗಳನ್ನು ಪ್ರಮುಖವಾಗಿ ಗೋಮಾಂಸ ಮತ್ತು ಕ್ಷೇರೋತ್ನನ್ನಗಳಗಾಗಿ 
ಸಾಕಲಾಗುತದೆ. ಸವನ ಪ ಪ್ರ ದೇಶದ ಲಿ ಗೋಮಾಂಸಕಾಗಿ ಮತು "ಸಮಶೀತೋಷ್ಣವಲಯದ 
ಡೌನ್‌ ಹುಲ್ಲುಗಾವಲೆನ ಪ್ರದೇಶದಲ್ಲಿ ಕ್ಷೀರೋತ್ಪನ್ನಗಳಿಗಾಗಿ । ದನಕರುಗಳನ್ನು " 
ಸಾಕಲಾಗುವುದು. 


6. ಖನಿಜ ಮತ್ತು ಕೈಗಾರಿಕೆಗಳು 


ಖನಿಜಗಳು: 


ಸೇಲಿಯದಲಿ ಸಾಕಷು ಖನಿಜ ಸ ಸಂಪತ್ತಿದೆ. ಕಬಿಣದ ಅದಿರು, ಬಾಕ್ಸೈಟ್‌, ಸತು, 
ನಿಕಲ್‌, ತಮ, ಮಾಂಗನೀಸ್‌" ಚಿನ್ನ, ತವರ, ಸೀಸ ಮತ್ತು ಯುರೇನಿಯಂ ಬಿಮುಖ 
ಖನಿಜಗಳು. ಜೊತೆಗೆ ಇಂಧನ ಖನೆಜಗಳಾದ ಕಲ್ಲಿದ್ದಲು, ಪೆಟ್ರೋಲಿಯಂ ಮತ್ತು ನೈಸರ್ಗಿಕ 
ಅನಿಲಗಳೂ ಸಹ ದೊರೆಯುತ್ತವೆ. ಇವುಗಳಲ್ಲಿ ಅನೇಕ ಖನಿಜಗಳು ರಫ್ತಾಗುತ್ತವೆ. 


ಸೇಲಿಯ ಒಂದು ಪ್ರಮುಖ ಕಬ್ಬಿಣದ ಅದಿರು ಉತ್ಪಾದಿಸುವ ದೇಶ. ಅತ್ತಧಿಕ 
ಪ್ರಮಾಣದೆ ಕಬ್ಬಿಣದ ಅದಿರು ಜಪಾನಿಗೆ ರಥ್ಲಾಗುತ್ತದೆ. ಐರನ್‌ನಾಬ್‌, ಐರನ್‌ ಮೌನಾರ್ಕ್‌, 
ಸರನ್‌ ಬೇರನ್‌ಓಲ್‌, ಪಿಲಾರ ಮತ್ತು ಯಾಂಪಿಗೆಳು ಪ್ರಮುಖ ಕಬ್ಬಿಣದ ಅದಿರು ಉತ್ಪಾದಕ 
ಪ್ರ ಪದೇಶಗಳು. 


ಪಂಚದಲ್ಲೆ ಹಚು ಬಾಕ್ಸೆ ಟ್‌ ನಿಕ್ಷೇಪವು ppd Fae ವೈಪ, ಗೋವ್‌, 
ಮಿಚೆಲೌಪ್ರ ಸಭೂಮಿ ಮತು ಜರ್ರಾಂಡಲೆಗಳು ಪೆ ಮುಖ ಬಾಕ,ಟ್‌ ಉತಾದಿಸುವ 
ಬಾಗಗಳು. ಆಸ್ಟ್ರೇಲಿಯ ಪ್ರ ಪ್ರಪಂಚದಲ್ಲಿ ಅತಿ ಹೆಚು ೩ ಬಾಕ್ಸೈಟ್‌ ಉತಾದಿಸುತದೆ"ಪಶಿಮ 
ಆಸ್ರ್ರಲಿಯದ ಳೂಲ್‌ಗಾರ್ಜಿ ಮತ್ತು `` ಕಾಲ್ಲೂರ್ಶಿಗಳುಸ ಪ್ರಸಿದ ಚಿ ಉತ್ಸಾದಿಸುವೆ' 
ಕೆಕೆಂದ್ರಗಳಾಗಿವೆ. ನೂಸೌತ್‌ವೇಲ್ಮ್‌ ವಿಕ್ಟೋರಿಯ ಮತು ನ ಕ್ಷೀನ್‌ಸ್‌ ಲಾಂಡ್‌ ಗಳಲಿಯು 
ಚಿನ ದೊರೆಯುತ್ತದೆ. ಸೀಸ, ಸತು'ಮತು ಬೆಳಿಗಳು ಜೊತೆಹೊತೆಯಹಿಗಿ ದೊರೆಯುತ್ತವೆ. 

ಇವುಗಳನ್ನು ಉತಾದಿಸುವ ಪ್ರಮುಖ ಭಾಗಗಳೆಂದರೆ, ಬ್ರೋಕನ್‌ಹಿಲ್‌ (ನೂಸೌತ್‌ವೇಲ್ಸ್‌ 
ರೆನಿಸನ್‌ ಮತ್ತು ರಿಸನ್‌ (ಟಾನ್ಟೇನಿಯ) ಐಸ್‌ ಪರ್ವತ (ಕ್ಷೀನ್ಸ್‌ ಲಾಂಡ್‌) ಮೆತು ಆರ್ಥರ್‌” 
ನದಿ ಬಯಲು (ಉತ್ತರ ಪ್ರಾಣ. 


ನೂಸೌತ್‌ವೇಲ್‌ಸ್‌ ನಲ್ಲಿ ಹಚು ತಾಮ್ರ ಉತ್ಪಾದ ನೆಯಾಗುತ್ತದೆ. ಹಾಗೆಯೇ 
ಕಾರ್ಪೆಲಟೇರಿಯ ಕೊಲ್ಲಿಪ್ರ ದೇಶವು ಮ್ಯಾಂಗನೀಸ್‌ ಉತ್ಪಾದ ನೆಯಲ್ಲಿ ಮುಂದಿದೆ. 
ಆಸ್ರೇಲಿಯವು ಅತ್ಯಧಿಕ ಪ್ರ ಪಮಾಣದ ಯುರೇನಿಯಂ ನಿಕ್ಷೇಪವನು ಹೊಂದಿದೆ. ಅದು 
ಹಚಾಗಿ ಕ್ರೇನ್‌ ಲಾಂಡ್‌ ಉತರ ಪ್ರಾಂತ (60%), ಪಶ್ಚಿಮ "ಆಸ್ಟ್ರೇಲಡೆಯ ಮತ್ತುದಕ್ಷಿಣ 
ಆಸ್ಟ್ರೇಶಿಯಿದೆ ದೊರೆಯುತ್ತದೆ 


ಕಲ್ಲಿದ್ದಲು, ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲಗಳು ಆಸ್ಟ್ರಲಿಯಾದಲ್ಲಿ 

ಪ್ರಮುಖ 'ಶಕ್ತಿಸ ೦ಪನ್ಮೂಲಗಳಾಗಿವೆ. ಸೇಲಿಯಾದಲ್ಲಿ ಸ ೦ಪದ್ಬರಿತ ಕಲ್ಲಿದ್ದಲು 

೦ಪನ್ಮೂಲವಿರುವುದು. ಕಲ್ಲಿದಲು ಗ ಗಾರಿಕೆಯು ನೂಸೌತ್‌ವೇಲ್ಮ್‌ ಕ್ವೀನ್‌ ಲಾಂಡ್‌ 
ಮತ್ತ? ವಿಕ್ಟೋರಿಯಗಳಲ್ಲಿದೆ ಆಸ್ಟ್ರೇಲಿಯಾ ತನ್ನ ಬೇಡಿಕೆಯನ್ನು ಪೂಕರೆ ಸಿಕೊಛ್ಳವಷ್ಟು 
ಉತ್ಪಾದನೆಯನ್ನು ಹೊಂದಿದೆ. ಉಪಭೋಗಿಸಿ 'ಉಳಿದುದ್ದನ್ನು 'ರಫು ಮಾಡುವದು. * 
ಆಸ್ಛೇಶಿಯಾ ಸ ಸ ಪ್ರಮಾಣದಲ್ಲಿ ಪೆಟ್ರೋಲಿಯಂನು ಉತ್ಪಾದಿಸುವುದು. ಮೂನೀ, 

ರೋಮಾ, ರ್‌ೌರೇಂಜ್‌ ಮತು ಬಾಸ್‌ಆಖಾತ್‌ ಪ್ರಮುಖ ತ್ಯೆ ಲಿ ಗಣಿಗಾರಿಕ ಪ ಪ್ರ ದೇಶಗಳಾಗಿವೆ. 
ಡೋಂಗರೆ, ಬಾಸ್‌ಆಖಾತ್‌. ಮರ್ಸೇನಿಯ ಮತು ರೋಮಾ ಪ್ರಮುಖ ನೈಸರ್ಗಿಕ ಅನಿಲ 
ಉತ್ಪಾದಕಗಳಾಗಿವೆ. 


ಕೈಗಾರಿಕೆಗಳು: 


ಇಂದು ಆಸ್ಟ್ರೇಲಿಯವು ವಿವಿಧ ಕೈಗಾರಿಕೆಗಳ ಪ್ರಗತಿಯಲ್ಲಿ ಪ್ರಮುಖ ಸ್ಥಾನವನ್ನು 
ಪಡೆದಿದೆ. ಖನೆಜ ಸಂಪತ್ತು, ಕೃಷಿ ಅಫೆವೃದ್ಧಿ ವಿಜ್ಞಾನ ಮತ್ತು ತಂತ್ರಜ್ಞಾನಗಳ ಪ್ರಗತಿ; ವಿದೇಶೀ 


ಟಾ ಹೂಡಿಕೆ ಮತ್ತು ವಿಶಾಲ ಮಾರುಕಟ್ಟೆಗಳು ಕೃ ಗಾರಿಕಾಭಿವೃ ದಿಗೆ ಪೂರಕವಾಗಿವೆ. 
ಪ್ರಾರಂಭದಿಂದಲೂ ಸೇಲಿಯದ ಕೈ ಗಾರಿಕೋದಮ ಶಿದೇಶಿ ನೆರವನ್ನು ಅವಲಂಬಿಸಿದೆ. 

ಆಜಾ ಜಪಾನಿನ ಕೊಡುಗೆ ಅಪಾರವಾದುದು. ಆಸ್ಟ್ರೇಲಿಯದ ಕೆಲಿವು ಪ್ರಮುಖ 

ಕೈ ಗಾರಿಕೆಗಳು ಈ ಕೆಳಕಂಡಂತಿವೆ. 


1. ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ 

2 ಜವಳಿಉದ್ಯಮ 

3. ಸ್ತಚಾಲಿತ ವಾಹನ ಕೈಗಾರಿಕೆ 

4. ಕಾಗದ, ರಟ್ಟು ಮತ್ತು ಮರದ ತಿರುಳು 
5, ಹಡಗು ನಿರ್ಮಾಣ 

6. ತೈಲಶುದ್ದೀಕರಣ 

7, ವಿಧುದುಪಕರಣ 


ಓಕೆ ಕೈಗಾರಿಕೆಗಳೆಂದರೆ ವಿಮಾನ ತಯಾರಿಕೆ (ಸಿಡ್ಡಿ ಮೆಲ್ಗೋರ್ನ್‌, ಹಿಟ್ಟಿನ ಗಿರಣಿ 
ಮೀನು ಮತ್ತು ಹಣ್ಣು ಸಂಸ್ಕರಣೆ, ರಾಸಾಯನಿಕ ವಸ್ತುಗಳ ತಯಾರಿಕೆ ಇತ್ಯಾದಿ. 





7. ಜನಸಂಖ್ಯೆ 


ಬೆಳವಣಿಗೆ: ಈಗಾಗಲೇ ತಿಳಿಸಿದಂತೆ ಆಸ್ಟ್ರೇಲಿಯ ಖಂಡವು ವಿಸ್ತೀರ್ಣದಲ್ಲಿ ಮಾತ್ರವಲ್ಲ 
ಜನಸಂಖ್ಯ ಲೂ ಚಿಕ್ಕದು. ಇದರ ಒಟ್ಟು ಜ ಸಂಖ್ಯೆ 20.0 ದಶಲಕ ಕ್ಷ(2012). ಇದು 
ಒಟು ಜನಸೆಂಖ್ಯೆಯಲ್ಲಿ ಶೆಲ"0.31 ಭಾಗದಷ್ಟು ಮಾತ್ರ. "ಈ ಖಂಡದ ಜನಸಂಖ್ಯೆ 


1000 ರಲ್ಲಿ i PS ದಶಲಕ್ಷವಾಗಿತ್ತು. ಅದು 1998 ರಲ್ಲಿ 16.7 ದಶಲಕ್ಷವಾಯಿತು. ಕಳೆದ 
ಶತಮಾನದ ಅಂತ್ಯಾವಧಿಯಲ್ಲಿ : ಖಂಡದ ಜನಸಂಖ್ಯಾ ಬೆಳವಣಿಗೆ ಹೆಚ್ಚಾಗಿರುವುದು 
ಕಂಡುಬರುತ್ತದೆ. 


ಹಂಚಿಕೆ: ಆಸ್ಟ್ರೇಲಿಯದ ಜನಸಂಖ್ಯಾ ಹಂಚಿಕೆಯಲ್ಲಿ ವಿರಳತೆ ಮತ್ತು 
ಅಸಮಾನತೆಯಿದೆ. ಖಂಡದ ಒಳನಾಡಿನ ಬಹುಭಾಗವು ನಿರ್ಜನವಾದುದು. 
ನೂಸೌತ್‌ವೇಲ್‌ ಅತಿ ಜನಭರಿತವಾದ (3%) ಪ್ರಾಂತ್ಲ. ವಿಕ್ಟೋರಿಯ ಎರಡನೆಯ (ಊ) 
ಸೌನದಲ್ಲಿದೆ. ತರುವಾಯ ಕ್ಲೀನ್‌ ಲಾಂಡ್‌, ದಕ್ಷಣ ಸ್ಲೇಲಿಯ ಮತು ತಾಸ್ಟೇನಿಯಗಳು 
ಸನ ಪಡೆದಿವೆ. ಪ್ರತಿಯಾಗೆ'ಉತ್ತರೆ ಪ್ರಾಂತವು ಅತ್ಪಂತೆ' ವಿರಳ ಜನರಿಂದ ಕೂಡಿದೆ. ದೇಶದ 
ಜನೆಸಂಖ್ಯೆಯಲ್ಲಿ" ಅರ್ಧಕ್ಕೂ ಹೆಚು ಭಾಗ ರು ನೆಗರಗಳಲ್ಲಿ ಸಾಂದ್ರೀಕೃತವಾಗಿದೆ. ಉದಾ: 
ಸಿಡ್ನಿ ಮೆಲ್ಬೋರ್ನ್‌, ಬ್ರಿನೀನ್‌, ಅಡಿಲೇಡ್‌, ಪರ್ತ್‌ ಮತು ನೂಕ್ಕಾಸಲ್‌ 


ಜನಸಾಂದ್ರತೆ: ಪ್ರಪಂಚದ ಅತಿ ಕಡಿಮೆ ಜನಸಾಂದ ದ್ರತೆವುಳ ದೇಶಗಳಲ್ಲಿ ಆಸ್ಟ್ರೇಲಿಯವು 
ಒಂದಾಗಿದೆ. ಇದರ ಸರಾಸರಿ ಜನಸಾಂದ್ರತೆ ಪ್ರತಿ ಚದರ 8ಲೋ%ಉೀಟರೆ ಮೂರು ಜನರು 
ಮಾತ್ರ, ಇದು ಪ್ರದೇಶದಿಂದ ಪ ದೇಶಕೆ ನ | ಧತ್ಯಾಸವಾಗುತ್ತದೆ. ಎಲ್ಲಾ ನಗರ ಪ್ರದೇಶ, ರಾಜಧಾನಿ 
ಮತ್ತು ಕೆ ಗಾರಿಕಾ ಕೇಂದ್ರ ಗಳಲಿ ಜನಸಿದ್ರತೆ ಹಚ್ಚು. ಉದಾ: "ವಿಕ್ಲೋರಿಯ, 
ನೂಸೌತ್‌ವೇಲ್‌, ತಾಸೇನಿಯ, ಕ್ರೇನ್‌ ಲಾಂಡ್‌ ಇತಾದಿ. ಈ ಖಂಡದ ಆಗ್ನೇಯ ಭಾಗಗಳಲ್ಲಿ 
ಸೌಧಾರಣ ಜನಸಾಂದ್ರತೆ ಇದೆ. ಆದರೆ ರುಭೂಮಿ'ಮತ್ತು ಅರೆಮರುಭೊಮಿಗಳಿಂದ 
ಕೂಡಿದ ಸುಮಾರು ತೇ 80 ಭಾಗದಲ್ಲಿ ಜನಸಾಂದ್ರತೆ ಅತಿ ವಿರಳ. ಒಟಾರೆ ಈ ಖಂಡದ 
ಜನಸಂಖ್ಯಾ ಹಂಚಿಕೆಯು ಬೌಗೋಳಿಕ ಪರಿಸ್ಥಿತಿಯನ್ನು ಪ್ರತಿಬಿಂಬಿಸುತ್ತದೆ. 





ಮ್‌ ಗತ್ಟರಹಶ ಸಾದ] 


ಸ್ರೇಲಿಯದಲ್ಲಿ ಗ್ರಾಮೀಣ ಜನಸಂಖೆಗಿಂತ (15%) ನಗರ ಜನಸಂಖ್ನೆಯ (85%) 


ಹೊಸ ಪದಗಳು 
ದ್ವೀಪಖಂಡ, ಗೊಂಡಾ ಡಾ ತಟ್ಟೆ ಆಕಾರ, ಏಕಶಿಲೆ, ಹವಳದಿಣ್ಣೆ ಕಾಂಗರೂ, ಲೈರ್‌, 
ಡಿಂಗೊ, ತಕಾಬುರ್ರ, ವಲ್ಲಿ, ಎಕಿಥ ಕರಡಿಕೋಲ ಮತ್ತು ಶಿಲಾದ್ವೀಪ. 


ಅಭ್ಯಾಸಗಳು 
1. ಕೆಳಕಂಡ ಪ್ರಶ್ನೆಗಳಿಗೆ ಉತ್ತರಿಸಿರಿ. 
1. ಆಸ್ಟ್ರಲಿಯವನ್ನು "ಅತಂತ ಸಿಮತಟಾದ ಭೂಖಂಡ: ಎನುವರು. ಏಕೆ? 
ಆ ಲೆ ಆ = 
ಶ್ರ ಆಸ್ಟ್ರೇಲಿಯ ಖಂಡದ ಸ್ಥಾನ ಮತ್ತು ಸನ್ನಿವೇಶಗಳನ್ನು ತಿಳಿಸಿರಿ. 
3. ಆಸ್ಟ್ರಲಿಯದ ಪ್ರ ಪ್ರಮುಖ ಪ್ರಾಕೃತಿಕ ವಿಭಾಗಗಳಾವುವು? 


4. ಆಸ್ಟ್ರೇಲಿಯದ ನದಿವುವಸ್ಥ ಕುರಿತು ತಿಳಿಸಿರಿ. 
5, ಆಸ್ಟ್ರೇಲಿಯದ ಪ್ರಮುಖ ಬೆಳೆಗಳಾವುವು? 
6, ಆಸ್ರ್ರಲಿಯ ಖಂಡದ ಪ್ರಮುಖ ಖನಿಜಗಳಾವುವು? 
7 ಆಸ್ರ್ರಲಿಯದ ಪಮುಖ ಕೈಗಾರಿಕೆಗಳನ್ನು ತಿಳಿಸಿರಿ. 
A ಛೆ 
8. ಆಸ್ರ್ರಲಿಯದಿಂದ ರಫ್ತಾಗುವ ಪದಾರ್ಥಗಳನ್ನು ತಿಳಿಸಿರಿ. 
9. ಆಸ್ಟ್ರಲಿಯದಲ್ಲಿ ಜನಸಾಂದ್ರತೆ ವಿರಳ ಏಕೆ? 
10. ಆಸ್ಟ್ರೇಲಿಯದ ಹುಲ್ಲುಗಾವಲುಗಳನ್ನು ಹಸರಿಸಿ. 


ಚಟುವಟಿಕೆ 


1. ಆಟ್ಸಾಸ್‌ ಪುಸ್ತಕದ ನೆರವಿನಿಂದ ಆಸ್ಟ್ರೇಲಿಯ ಖಂಡದ ಪ್ರಮುಖ ಪರ್ವತ, ನದಿ ಮತ್ತು 
ಸರೋವರ ಗಳನ್ನು ಗುರುತಿಸಿ, ಪ ಮಾಡಿ ಹಾಗೂ ಬಾಹ್ಮನಕ್ಷಯಲ್ಲಿ ಗುರುತಿಸಿರಿ. 


2. ನೀವು ವಾಸವಾಗಿರುವ ಸ್ಥಳದ ಸುತ್ತಲಿನ ಭಾಗಗಳನು ವೀಕ್ಷಿಸಿ ಅಲ್ಲಿನ ಬೆಳ, ಸ ಸವರ್ಗ, 
ಪ್ರಾಣಿ ಪಕ್ಷಿ, ಬೆಟ್ಟಗಳ ಬಗ್ಗೆ ಒಂದು ಪಟ್ಟಿತಯಾರಿಸೆರಿ. 


ಪಾಠ- 26: ಅಂಟಾರ್ಕ್‌ ಟಿಕ ಶೇತ ಭೂಖಂಡ 


ಪಾಠದ ಪರಿಚಯ 


ಈ ಪಾಠದಲ್ಲಿ ಅಂಟಾರ್ಕ್‌ ಟಿಕ ಖಂಡದ ಸಾನ, ವಿಸ್ತೀರ್ಣ ಮತ್ತು ಭೌಗೋಳಿಕ 
ಸನ್ನಿವೇಶ, ಮೇಲ್ಮೈ ಲಕ್ಷಣ, ಸಾಭಾವಿಕ ಸಸವರ್ಗ ಮತೆ ಪ್ರಾಣಿ ಸಂಪತ್ತು: ಅನೇಷಣೆ, 
ಅರಿಟಾರ್ಕ್‌ ಟಿಕೆ "ಒಪ್ಪಂದ ಮೆತ್ತು ಪ್ರಮಕೆಖ ಸಂಶೋಧನಾ ಕೇಂದ್ರಗಳನ್ನು ಕೌರಿತು 
ಪರಿಚಯಿಸಲಾಗಿದೆ” 


ಸಾ 


1. ಅಂಟಾರ್ಕ್‌ ಟೆಕ ಖಂಡದ ಸ್ಥಾನ, ವಿಸಿರ್ಣ ಮತ್ತು ಭೌಗೋಳಿಕ ಸನ್ನಿವೇಶಗಳನ್ನು 
ತಿಳಿಯುವರು. 


2. ಅಂಟಾರ್ಕ್‌ ಟೆಕ ಖಂಡದ ಮೇಲ್ಮೈ ಲಕ್ಷಣ, ನಲ ಮತ್ತು ಜಲಗಳ ಬಗ್ಗೆ 
ಅರಿಯುವರು. 


3. ಸಾಭಾವಿಕ ಸಸವರ್ಗ ಮತ್ತು ಪ್ರಾಣಿ ಸಂಪತನು ತಿಳಿದುಕೊಳುವರು. 
ವೆ ಬಿ ೧ ವಿ ಳ್ಳ 


4. ಅಂಟಾರ್ಕ್‌ ಟಿಕ ಖಂಡದ ಅನೇಷಣ, ಒಪ್ಪಂದ ಮತ್ತು ಸಂಶೋಧನಾ ಕೇಂದ್ರಗಳ 
ಬಗ್ಗ ಅರಿಯುವರು. 


1. ಸಾನ, ವಿಸೀರ್ಣ ಮತು ಭೌಗೋಳಿಕ ಸನ್ನಿವೇಶ 


ಸ್ಥಾನ: ದಕ್ಷಿಣ ಧುವದ ಸುತ್ತ ವ್ಯಾಪಿಸಿರುವ ಭೂಖಂಡ. ಅಂಟಾರ್ಕ್‌ ಟಿಕ ವೃತ್ತ ಅಥವಾ 
660301 ದಕ್ಷಿಣ ಅಕ್ಷಾಕಶದೊಳಗೆ' ಹರಡಿರುವ ಖಂಡ. ಉತ್ತರ ಧುವದಲ್ಲರುವ ಆರ್ಕ್‌ ಟಿಕ್‌ 
ಸಾಗರಕೆ | ವಿರುದ್ಧವಾಗಿರುವುದು ಈ ಭೂಖಂಡದ ವೆ ಶಿಷ್ಟ 


ವಿಸ್ತೀರ್ಣ: ಅಂಟಾರ್ಕ್‌ಟಿಕ ವು ಪ್ರಪಂಚದ ಐದನೆಯ ದೊಡ್ಡ ಭೂಖಂಡ. ಇದರ 
ಒಟ್ಟು ವಿಸ್ತೇರ್ಣ 14.2 ಮಿಲಿಯನ್‌ ಚ. 3. ಮೀ. ಗಳು. ಇದು ಬಾರತ ಮತು ಚೀನ 
ದೇಶಗಳ ವಿಸ್ಸೀರ್ಣಕ್ಕಂತ ದೊಡ್ಡದು. ಅಮೆರಿಕ ಸಂಯುಕ್ತ ಸಂಸ್ಥಾನದ ವಿಸ್ತೀರ್ಣದ 
ಅರ್ಧಕ್ಕಿಂತ ಸ್ವ ಸಲ್ಪ ಹೆಹೊಗಿದೆ 


ಭೌಗೋಳಿಕ ಸನಿವೇಶ: ಅಂಟಾರ್ಕ್‌ ಟಿಕ ಖಂಡವನ್ನು ಸುತ್ತಲೂ ಜಲರಾಶಿಗಳು 
ಆವರಿಸಿವೆ. ಈ ಜಲರಾಶಿಯನ್ನು ದಕ್ಷಿಣ ಸಾಗರವೆಂದೇ ಕರೆಯಲಾಗಿದೆ. ಆದರೆ ಇದು 
ಪ್ರತ್ತೇಕ ಜಲರಾಶಿಯಲ್ಲ ಬದಲಾಗಿ “ಒಂದೂ ಮಹಾಸಾಗರ ಮತು ಪೆಸಿಫಿಕ್‌ 
porns ಒಂದುಗೂಡಿರುವ ಭಾಗ. ಲಾಟೆನ್‌ ಅಮೆರಕದ ದಕ್ಷಿಣದ ತುತ್ತತುದಿಯ 
ಪ್‌ಹಾರ್ನ್ಸ ಸಮೀಪಕ್ಕಿರುವ ಭೂಭಾಗ. ಇದ5990 ಕಿ. ಮೀ. ದೂರದಲ್ಲಿದೆ. ಈ ಖಂಡದ 
ರ ಹೇರ್‌ ಮಹಾಸಾಗರ, ಪಶ್ಚಿಮಕ್ಕೆ ಪೆಸಿಫಿಕ್‌ ಮಹಾಸಾಗರ ಹಾಗೂ ವಾಯುವ್ಯಕ್ಕೆ 
ಅಟ್ಲಾಂಟಿಕ್‌ ಮಹಾಸಾಗರಗಳಿವೆ. 





ಡೆ ಮೇಲ್ವಿ ಲಕ್ಷಣಗಳು 


ಅಂಟಾರ್ಕ್‌ ಟಿಕ ಖಂಡದ ಶೇ. 98 ಭಾಗ ಹಿಮಾವತವಾಗಿದೆ. ಇದರ ಭೂಮೇಲ್ವಿ 
ಲಕ್ಷಣಗಳು ಬಹುವಾಗಿ ಮಂಜುಗಡ್ಡೆ ಹಾಳೆಯಿಂದ ಮುಚ್ಚಿಹೋಗಿವೆ. ಎತ್ತರವಾದ ಫವೆತ 
ಶಿಖಿರ ಮತ್ತುಪ್ರ ಸಿಭೂಮಿಗಳು ಗೋಚರಿಸುತ್ತವೆ. ಮಂಜುಗಡ್ಡೆಯ ಪದರವು ಸುಮಾರು 
2,300 ಮೀಟರ್‌ ಗಳಿಗಿಂತ ಹಚು ಮಂದವಾಗಿದ್ದು, ಎಲ್ಲೆಡೆಯೂ ಶೇತವರ್ಣಮಯ. 
ಹೀಗಾಗಿ ಈ ಖಂಡವನು “ಶೇತ ಖಂಡ', "ಹಿಮದ ಮರುಭೂಮಿ 3ಂತಲೂ ಹಾಗೂ 
ಅತ್ಯಂತ ಶೀತವಾಗಿರುವುದರೆೌಿದ "ಶೀತಲ ಖಂಡ' ಎಂದೂ ಕರೆಯಲಾಗಿದೆ. ನೀರ್ಗಲ್ಲು ಬೆಟ 
ಅಂಟಾರ್ಕ್‌ ಟಿಕ ಖಂಡದಲ್ಲಿ ಪರ್ವತ, ಪ ಸಭೂಮಿ, ಕಣಿವೆ, ಕಂದರಗಳಂತಹ 
ಭೂಸರೂಪಗಳಿವೆ. ಸಮುದ ದ್ರ ಮಟ್ಟಕ್ಕೆ ಸರಾಸರಿ 2,300 ಮೀಟರ್‌ ಎತ್ತರವುಳ ಅಂಟಾರ್ಕ ಟಿಕ 
ವು ಭೊಗೋಳದ ಎತರವಾದ ಭೌಖಿಂಡವಾಗಿದೆ. ಟ್ರಾನ್‌ ಅಂಟಾರ್ಕ್‌ ಟಿಕೆ ಪರ್ವತ 
ಸರಣಿಯು ಈ ಖಂಡವನ್ನು ಎರಡು ಪ್ರಮುಖ ಭೌಗೋಳಿಕ ವಿಭಾಗಗಳಾಗಿ ವಿಭಜಿಸುತ್ತದೆ: 
(1) ಪೂರ್ವ ಅಂಟಾಕ್‌ ಟಿಕ ಮತು (2) ಪಶ್ಚಿಮ ಅಂಟಾರ್ಕ್‌ ಟಿಕ. 





(1) ಪೂರ್ವ ಅಂಟಾರ್ಕ್‌ ಟಿಕವು ಅಟ್ಲಾಂಟಿಕ್‌ ಮತ್ತು ಹಿಂದೂ ಮಹಾಸಾಗರಗಳ 
ಕಡೆಗೆ ಮುಖವಾಗಿದೆ. ಅವ) ಈ ಖಂಡದ ಅರ್ಧಕ್ಕೂ ಹೆಚಿ ಚಿನ | ಭಾಗವನಾವರಿಸಿವೆ. ಆದ್ದರಿಂದ 
ಇದನು ಗ್ರೇಟರ್‌ ಅಂಟಾರ್ಕ್‌ ಟಿಕ್‌' ಎನುವರು್‌ ಇದರ ಈರಾವಳಿಯಲ್ಲಿ ಪರ್ವತ, ಕಣಿವೆ 
ಮತ ಹಿಮನದಿಗಳಿವೆ. ಈ ವಿಭಾಗದ ಮೆಧಭಾಗಪ್ರ ಸ್ಥಭೂಮಿಯಾಗಿದೆ. ಅಲ್ಲಿ ದಕ್ಷಿಣ 
ಧುವವು ನೆಲೆಗೊಂಡಿದೆ. 


(2) ಪಡ್ನಿಮ ಅಂಟಾರ್ಕ್‌ ಟೆಕವು ಪೆಸಿಫಿಕ್‌ ಸಾಗರದ ಕಡೆಗಿದೆ. ಇದರ ಬಹಳಷು 
ಭಾಗವು ಸಮುದ್ರ ಮಟ್ಟದಿಂದ ಕೆಳಗಿದೆ. ಈ ಭೌಗೋಳಿಕ ವಿಭಾಗದ ಅಂಟಾರ್ಕ್‌ ಟಕ 
ಪರ್ಯಾಯ ಭಾಗವ) “ಪರ್ವತಗಳಿಂದ ಕೂಡಿದ್ದು, ಅದರ "' ಆಕಾರದ ತುದಿಯು ದಕ್ಷಿಣ 
ಅಮೆರಿಕದ ಕಡೆಗೆ ಮೊನಚಾಗಿದೆ. ಇದರ ಸಮೀಪದಲ್ಲಿ ಹಲವ) ದೀಪಗಳಿವೆ. ಜೊತೆಗೆ 
ಪರ್ವತ ಶಿಖರ ಮತ್ತು ಜ್ಞಾಲಾಮುಖಿಗಳವೆ. ಈ ಭಾಗದ ಎಲ್ಸ್‌ ರ್ತ್‌ ಪರ್ವತ 
ಸರಣಿಯಲ್ಲಿರುವ ವಿನ್ಸನ್‌ ಮ್ಯಾಸಿಫ್‌ (5140 ಮೀ.) ಶಿಖರವು ಅಂರ್ಟಾಟಿಕ ಖಂಡದಲ್ಲೇ 
ಎತ್ತರವಾದುದು. ರಾಸ್‌ ದ್ವೀಪದಲ್ಲಿರುವ ಮೌಂಟ್‌ ಎರೆಬಸ್‌ ಎಂಬುದು ಅಂಟಾರ್ಕ್‌ ಟಿಕ 
ಖಂಡದ ಅತಿ ಪ್ರಮುಖ ಜೌಗೃತ ಜಾಲಾಮುಖಿಯಾಗಿದೆ. ಪಿನ್‌ 5 ಚಾಲ್ಸ್‌ ಎಂಬುದು 
ಮತ್ತೊಂದು ಪರ್ವತ. 


ಟ್ರಾನ್ಸ್‌ ಅಂಟಾರ್ಕ್‌ ಟಿಕ ಪರ್ವತ ಸರಣಿಗಳ ವಿರುದ್ಧ ಅಂಚಿನಲ್ಲಿ ಎರಡು ದೊಡ್ಡ 
ಖಾರಿಗಳಿವೆ: ರಾಸ್‌ ಸಮುದ್ರ ಮತ್ತು ವೆಡೆಲ್‌ ಸಮುದ್ರ. 


|. ಸಸ್ಯ ಸಮತುಪ್ರಾ ಪ್ರಾಣಸಂಪತು 


ಈ ಮೊದಲು ತಿಳಿಸಿದಂತೆ ಅಂಟಾರ್ಕ್‌ ಟೆಕ ಖಂಡವು ಹಿಮಾವೃ ತವಾಗಿದ್ದು 
ಪ್ರತಿಕೂಲವಾದ ಶೀತ ಹವಾಮಾನದಿಂದ ಕೂಡಿದೆ. ವರ್ಷದಲ್ಲಿ ಆರು ತಿಂಗಳು ಕತ್ತಲು ಮತ್ತು 
ಆರು ತಿಂಗಳು ಬೆಳಕಿನಿಂದ ಕೂಡಿದೆ. ಇಲಿ ಜೀವಿಗಳ ಪೋಷ ಣೆ ಕಷ್ಟ. ಪಾಚಿ, ಶಿಲಾವಲ 
ಮತ್ತು ಹಾವಸೆಗಳೇ ಇಲ್ಲಿನ ಪ್ರಮುಖ ಸಸ್ಯಗಳು. ಅವ) ತೆರೆದ ಭಾಗದಲ್ಲಿರುವ ಬಂಡೆಗಳೆ 
ಮೇಲೆ ಕಂಡುಬರುತ್ತವೆ. 


ಇಲ್ಲಿನ ಪ್ರತಿಕೂಲ ವಾಯುಗುಣವನು ನಿಭಾಯಿಸಬಲ್ಲ ಕೆಲವು ಪ್ರಾಣಿಗಳು 
ಜೀವಿಸುತ್ತವೆ. ಆದರೆ ಸುತ್ತಲಿನ ಜಲಭಾಗೆಗಳಲ್ಲಿ ವಿವಿಧ ಪ್ರಾಣಿಗಳನ್ನು ಕಾಣಬಹುದು. 
ಉದಾ: ಸೆಂಗಿ ತಿಮಿಂಗಿಲ, ಸೀಲ್‌, ಕ್ರೆಲ್‌ ಮೀನು ಮತು ಬಗೆಬೆಗೆಯ ಪಕ್ಷಿಗಳು. ಸೀಗಡಿ 
ಮೀನು ಮತ ಇಂಚಾಕಗಳನ್ನು ಹೋಲುವ ಕ್ರಿಲ್‌ಗಳ ಸಂಖೆ ಅಪಾರ. ಅವು” 
ಗುಂಪುಗುಂಪಾಗಿ ಈಜುತ್ತಾ ಬಿದುಕುತ್ತವೆ. ಇಂಥ ಸೂಕ್ತ ಬೇಜಿಗಳುಸ ಸಮುದ್ರದ ದೊಡ್ಡ 
ಪ್ರಾಣಿ ಮತ್ತು ಮೀನುಗಳಿಗೆ ಮುಖ್ಯ ಆಹಾರವಾಗುತ್ತವೆ. 


ಸಮುದ್ರ ತೀರಗಳಲ್ಲಿ ಅಸಂಖ್ಯಾತ ಪೆಂ ಗಿನ್‌ಗಳು ವಾಸಿಸುತವೆ. ಇವು ಹಾರಾಟ ಮಾಡದ 
ಪಕ್ಷಿಗಳು. ಅದಿಲೆ ಚಿನ್‌ನಾಪ್‌ ಮತ್ತ ಎ 3 ಪಂಗ್ಗಿನ್‌ ಇವು ಇಲ್ಲನ ಪ್ರಮುಖ ಪಂಗಿನ್‌ 
ಪ್ರಭೇದಗಳು. ರಮಾವೃ ವಾದ ಈ ಖಂಡಕೆ ಆಗಮಿಸುವ ಹಡಗುಗಳಿಗೆ ಮೊದಲು ಸಾಗತ 
ನೇಡುವವೇ ಅದಿಲೆ ಪೆಂಗಿನ್‌ಗಳು. ಈ ಖಂಡದ ಸಮೀಪದ ದೀಪಗಳು ಮತ್ತು ಸಮುದ್ರೆ 
ತೀರ ಗಳಲ್ಲಿ ಸೀಲ್‌ ಸಂತತಿ ಹಚು. ಆರು ಬಗೆಯ ಸೀಲ್‌ಗಳನ್ನು' ಗುರುತಿಸಲಾಗಿದೆ. ನಿರಂತರ 
ಬೇಟೆಯಿಂದ ಸೀಲ್‌ ಅಳಿವಿನೆಂಚಿನಲ್ಲಿವೆ. 


1. ಪೆಂಗಿನ್‌ಗಳು ತಮ ಸಂತಾನಾಭಿವ ದ್ದಿಗಾಗಿ ಕಲ್ಲು ಪೊಟರೆಗಳಲ್ಲಿ ನಿರ್ಮಿಸಿಕೊಂಡ 
ಗೂಡುಗಳಿಗೆ “ರೂಕರಿ' ಎನ್ನುವರು? 


2. ದಕ್ಷಿಣ ಧುವಕ್ಕೆ ಸಮೀಪದಲ್ಲಿರುವ ಈ ಖಂಡದ "ವೋಸ್ಥಾಕ್‌' ಪ್ರ ಪಂಚದಲ್ಲೇ ಅತ್ಯಂತ 
ಕಡಿಮೆ ಉಷ್ಣಾಂಶವನ್ನು ದಾಖಲಿಸುವ ಸಳ (890° ಸೆ. 








4. ಅಂಟಾರ್ಕ್‌ ಟೆಕ ಯಾನ- ಅಂಟಾರ್ಕ್‌ ಟೆಕ ಒಪ್ಪಂದ 


ಅಂಟಾರ್ಫ್‌ ಟಿಕ ಯಾನ: 


ಹದಿನೆಂಟನೆಯ ಶತಮಾನದ ಅಂತ್ಯಾವಧಿಯಿಂದಲೂ ಅಂಟಾರ್ಕ್‌ ಟಿಕ ಖಂಡ 
ಕುರಿತ ಸಂಶೋಧನೆ ನಡೆಯುತ್ತಿದೆ. ಹಲವು ಸಾಗರಯಾನಿಗಳು ಈ ಖಂಡದ ಶೋಧನೆಗೆ 
ಸಾಹಸಯಾನ ಮಾಡಿರುವರು. ` ಅಂತಹವರಲ್ಲಿ ಚಾರ್ಲ್‌ಸ್‌ ವಿಲೀಸ್‌ ಅ. ಸಂ. ಸಂಸ್ಥಾನದ 
ನೌಕಾಪಡೆಯ ಮುಖಸ್ತ ಈ ಖಂಡದ ಅಸ್ತಿತ್ವವನ್ನು ಖಚಿತಪಡಿಸಿದೆನು. ಅನಂತರ ಬ್ರಿಟನ್ನಿನ 
ಪರಿಶೋಧಕ ಜೇಮ್‌ ಕ್ಲಾರ್ಕ್‌ ರಾಸ್‌ 1847 ರಲ್ಲಿ (ಈತನ ಹೆಸರಿನಿಂದ ಕರೆಯುವ) ಈ” 
ಖಂಡದ ರಾಸ್‌ ಸಮಸ ದ್ರವನ್ನು ಪತ್ತೆಹಚ್ಚಿದ. ಇಂಗೆಂಡಿನ ರಾಬರ್ಟ್‌ ಫಾಲನ್‌ ಸ್ಕಾಟ್‌ ಈ 
ಸಮುದ್ರ ದಾಟುವುದರಲ್ಲಿ ಯುಶಸ್ಲೆಯೌದನು. ಪರಿಶೋಧಕರು ಬೇಸಿಗೆಯ * 
ಅಂತಿಮಾವಧಿಯಲ್ಲಿ ಸಮುದ್ರದ ಮೂಲಕ ಈ ಖಂಡವನ್ನು ಪ್ರವೇಶಿಸುವರು. ಅನಂತರ 
ತಮ್ಮ ಚಳಿಗಾಲದ ಶಿಬಿರಕ್ಕೆ ನೆ ಮಾಡಿಕೊಳ್ಳುವರು. 


ಅಂಟಾರ್ಕ್‌ ಟಿಕ ಖಂಡದ ಸಮಗ್ರ ಪರಿಶೋಧನೆ 20 ನೆಯ ಶತಮಾನದ 
ಆರಂಭದಲ್ಲಿ ಪ್ರಾರಂಭಗೊಂಡಿತು. 1910 0ರಲ್ಲಿ ದಕ್ಷಿಣ ಧುವವನ್ನು ಮೊದಲು 
ಕಂಡುಹಿಡಿದವನು ರಾಬರ್‌ಎಫ್‌ ಸ್ಕಾಟ್‌. ಆದರೆ ನಾವೆಗೆಯ ಅನ್ನೇಷಣಕಾರನಾದ 
ರೊನಾಲ್‌ ಅಮುಂಡ್‌ ಸೇಫ್‌ ಇದನ್ನು 1911 ರಲ್ಲಿ ತಲುಪಿದನು. %ಂದು ತಿಂಗಳ 
ತರುವಾಯೆ ರಾಬರ್ಟ್‌ಫಾಲನ್‌ ಸ್ಕಾಟನು ಮತ್ತೊಂದು ಯಾನದಲ್ಲಿ ಈ ಧುವವನು 1912 
ರ ಮಾರ್ಚ್‌ನಲ್ಲಿ ತಲುಪಿ ಹಿ0ಯರುಗುವಾಗ ಕಾಲವಶನಾಗುವನು. "ಅವನೆ'ದಿನಚರಿಯಲ್ಲಿ 
ದೊರೆತ ಮಾಹಿತಿಗಳು ಮುಂದಿನ ವೈಜ್ಞಾನಿಕ ಅನೇಷಣೆಗೆ ಹೆಚ್ಚು ನೆರವಾದವು. ಅಮೆರಿಕದ 
ನೌಕೌಪಡೆಯ ಅಡಿರಲ್‌ ರಿಚರ್ಡ್‌ "ಬ್ಬ ರ್ಡ್‌ ಈ ಖಂಡದ ಪೌರಿಶೋಧನೆಗಾಗಿ ವಿಮಾನದ 
ಮೂಲಕ ಮೊದಲಿಗೆ (1929) ತಲುಪಿದನು. ತರುವಾಯ ಈ ಖಂಡದ ಅಧ್ಯಯನಕ್ಕೆ ಅನೇಕ 
ದೇಶಗಳು ಮುಂದಾದವು. 





ಅಂಟಾರ್ಕ್‌ಟಿಕ್‌ ಒಪ್ಪಂದ: 


ಅಂತರ್ರಾಷ್ಟೀಯ ಭೂಭೌತ ವರ್ಷ 1957-58 ದೊಂದಿಗೆ ಅಂಟಾರ್ಕ್‌ ಟಿಕ ಖಂಡದ 
ವ್ಯಾಪಕ ಪರಿಶೋ ನನೆ ಪ್ರಗತಿಗೊಂಡಿತು. ಪ್ರಪಂಚದ ಅನೇಕ ವಿಜ್ಞಾನಿಗಳು ಯೋಜನೆಗಳನ್ನು 
ರೂಪಿಸಿಕೊಂಡು ಅಧಯನದ ಪ್ರಯತ್ನ ಮಾಡಿದರು. ಹನ್ನೆರಡು ರಾ ಪ್ರಗಳ ಪ್ರತಿನಿಧಿಗಳು 
ವಾಷಿಂಗ್‌ಟನ್‌ ಡಿ. ಸಿ ಕ (ಯು. ವಸ್‌. ವಿ) ಯಲ್ಲಿ ಸಭೆ ಸೀರಿ ಸಡಿನಂಬ್‌ 1959 ರಲ್ಲಿ 
ಅಂಟಾರ್ಕ್‌ ಟಿಕ ಖಂಡದ ಒಪ್ಪಂದದ ಕರಡು ಸಿದ್ದ ಗೊಳಿಸಿದರು. 23 ಜೂನ್‌, 1961 ರಲ್ಲ ಈ 
ಒಪ್ಪಂದಕ್ಕೆಸ ಸಹಿ ಹಾಕಿದವು. ಒಪ್ಬಂದವು 600 ಅಕ್ಷಾಂಶದ ದಕ್ಷಿಣ ಪ್ರದೇಶಕ್ಕೆ 
ಅನ್ವಯವಾಗುವುದು. ಸದಸ್ಯ ರಾಷ್ಟ್ರಗಳು ಅರ್ಜೆಂಟ್ಟೆ ನಾ, ಉಸ್ಟ್ರೇಶೆಯಾ, ಬೆಲ್ಜಿಯಂ, ಚಿಲಿ, 
ಪೆನ್‌ ಜಪಾನ್‌, ನೂಜಿಲಾಂಡ್‌, ನಾರ್ವೆ, ದಕ್ಷಿಣ ಆಪ್ರಿಕಾ, ರಷ್ಯಾ ಯುಕೆ. ಮತ್ತು ಯು. 
ಎಸ್‌. ಎ ಸದಸ್ಯ ಸ ರಾಷ್ಟ್ರಗಳಿೆಗಿವೆ 





ಪ್ರಮುಖ ಉದ್ದೇಶಗಳು: 


ಈ ಒಪ್ಪಂದದ ಪ್ರಕಾರ ಈ ಖಂಡವು ವೈ ಜಾನಿಕ ಸಂಶೋಧನೆಗಳಷೇ ಮೀಸಲು. 
ಹೀಗಾಗಿ ಈ ನಿಂಡವನ್ನು “ವಿಜ್ಞಾನ ಭೂಖಂಡ ಎಂತಲೂ ಕರೆಯುತ್ತಾರೆ. ಅಲ್ಲಿ 


ಪರಮಾಣು ಶಸ್ತ್ರಾಸ್ತ್ರಗಳನ್ನು ಪರೀಕ್ಷಿಸುವಂತಿಲ್ಲ. ಯಾವ ದೇಶವೂ ನೆಲ, ಜಲದ ಮೇಲೆ 
ಸಾಮ ಹೊಂದುವಂತಿಲ್ಲ" ಇಲ್ಲಿನ ಪರಿಸರವನು ಮಾಲಿನಗೊಳಿಸುವಂತಿಲ್ಲ. ಈ ಖಂಡದ 
ಸಕೆತೋಧನೆಗೆ ಬರುವವರು ಯಾವುದೇ ಹೊರ ಜೀಪೆಪ್ರಭೇದವನು ತರುವಂತಿಲ್ಲ. ಅಲ್ಲದೆ 
ತಿಮಿಂಗಿಲಗಳ ಬೇಟೆಗೆ ನಿಷೇದವಿದೆ. ವೈಜಾನಿಕ ಮಾಹಿತಿಗಳ ಮುಕಿ ಕ್ಲೆ ವಿನಿಮಯಕ್ಕೆ 
ಅವಕಾಶವಿದೆ. ಇಲ್ಲಿನ ನೈಸರ್ಗಿಕ ಸಂಪನ್ಮೊಲಗಳನ್ನು ಸಂರಕ್ಷಿಸಬೇಕು. ಒಟ್ಟಾರೆ ಈ ಖಂಡವು 
ಶಾಂತಿಯ ಉದ್ದೇಶಗಳೆಗೆ ಮಾತ್ರ ಮಿಸಲು. 


ಅಂಟಾರ್ಕ್‌ ಟಿಕ ಖಂಡದಲ್ಲಿ ಪ್ರಪಂಚದ ಶೇ. 90 ಭಾಗದ ಸಿಹಿನೀರು 
ಮಂಜುಗಡ್ಡೆಯ ರೂಪದಲ್ಲಿದೆ. 





5. ಪ್ರಮುಖ ಸಂಶೋಧನಾ ಕೇಂದ್ರಗಳು 


ಹಲವು ದೃಷ್ಟಿಯಿಂದ ಅಂಟಾರ್ಕ್‌ ಟಿಕ ಖಂಡವು ಜಾಗತಿಕ ಸಂಶೋಧನೆಗಾಗಿ 
ಮೀಸಲಾಗಿದ್ದು ಪೈಜ್ಞಾನಿಕವಾದ ಆಸಕ್ತಿಯನ್ನು ಹುಟ್ಟಿಸುತ್ತದೆ. ಈ ಖಂಡದ ಉಗಮ ಮತ್ತು 
ಭೂರಚನೆ, ವಾಯಖಗುಣದ ಪರಿಸ್ಥಿತಿ ಜೀಪಿಪರಿಸರ' ವವಸ್ಥೆ, ಜೈವಿಕ ವೈವಿಧತೆ ಮತ್ತು 
ಸಂರಕ್ಷಣೆ, ಅಲ್ಲಿನ ಪರಿಸರ ಮಾಲಿನ'ಮತ್ತು ಪರಿಹಾರ`ತ್ಯಾಜ ಪದಾಥ್‌'ಗಳೆ ವಿಲೇವಾರಿ 
ಮತ್ತು ನಿರ್ವಹಣೆ, ತೈಲ ಸೋರಿಕೆಯಿಂದಾಗುವ ಅವಘಡ ಮತ್ತು ಆ ಬಗೆ 
ತೆಗೆದುಕೊಳ್ಳಬೇಕಾದ ಕಟ್ಟುನಿಟ್ಟಿನ ಕ್ರಮ ಮೊದಲಾದವುಗಳು ಸಂಶೋಧನಾ 
ವಿಷಯಗಳಾಗಿವೆ. ಈ ಬೆಗೆಸ ಸಂ ೀಧನೆ ಮಾಡಲುಪ ಪಂಚದ ಅನೇಕ ರಾಷ್ಟ್ರಗಳು ತಮ್ಮ 
ಸಂಶೋಧನಾ ಕೇಂದ್ರ ಗಳನ್ನು ಇಲ್ಲಿ ಸ್ಥಾಪಿ ತಿಸಿವೆ. 


ಭಾರತವು ಸಹ ತನ್ನ ಸ್ವಂತ ಸಂಶೋಧನಾ ಕೇಂದ್ರವನ್ನು ಈ ಖಂಡದಲ್ಲಿ ಸ್ಥಾಪಿಸಿದೆ. 
ಮೊಟ್ಟಮೊದಲಿಗೆ 1981 ಠ ಔಸೆಂಬರ 6 ರಂದು ಎಸ್‌. ಜೆಡ್‌. ಕಾಸಿಂರ ನೇತೃತ್ತದಲ್ಲಿ 
ವಿಜ್ಞತನಿಗಳ ತಂಡವು ಗೋವಾದಿಂದ ಪ್ರಯಾಣ ಆರಂಬಿಸಿತು. ಈ ತಂಡವನ ಒಯು 
ಪೋಲಾರ್‌ ಸರ್ಕಲ್‌ ನೌಕೆಯು 198 ಜನವರಿ ೨ ರಂದು ಅಂಟಾರ್ಕ್‌ ಟೌ ಖಂಡವನ್ನು 


ತಲಪಿತು. ಭಾರತೀಯ ತಂಡ ಸಾಪಿ ನಿದ ಮೊದಲ ಸಂಶೋಧನಾ ಕೇಂದ್ರದ ಹೆಸರು “ದಕ್ಷಿಣ 
ಗಂಗೋತ್ರಿ”. ಇದು ನಿರ್ಮಾಣಗೊಂಡದ್ದು 1983 ರಲ್ಲಿ ಮತ್ತು ಈ ಹೆಸರನು ಕೊಟದು 
1989 ರಲ್ಲಿ. ಈಗ ಇದು ಮಾನವರಹಿತವಾಗಿದ್ದು ದಾಸ್ಥಾನಿಗಷ್ಟೇ ಬಳಕೆಯಾಗುತ್ತಿದೆ" 





ಮೊದಲ ಯಾನದ ಯಶಸ್ಸಿನ ನಂತರ ಈವರೆಗೆ ಸುಮಾರು 50 ಬಾರಿ ಭಾರತದ 
ಸಂಶೋಧನಾ ತಂಡಗಳು ಅಂಟಾರ್‌ ಟಿಕ ಖಂಡಕ್ಕೆ ಹೋಗಿ ಬಂದಿವೆ. “ಮೈತ್ರಿ ತಿ” ಎರಡನೆಯ 
ಸಂಶೋಧನಾ ಕೇಂದ್ರ. ಇದು ಶಿರ್ಮ್‌ಚರ್‌ ಓಯಸಿಸ್‌ ಮೇಲೆ ನಿರ್ಮಾಣ "ಗೊಂಡಿದೆ 
(1988-89). ಇದು ಸರ್ವಖಯತು ಕೇಂದ್ರ ಮತ್ತು 26 ಮಂದಿ ಒಟ್ಟಿಗೆ ಇರಲು ಅನುಕೂಲವಿದೆ. 
ಇಲ್ಲಿಂದ 255 ಮೀ. ದೂರದಲ್ಲಿಸಿ ಹಿನೀರಿನ ಪೂರೈ ಕೆಗಾಗಿ “ಪ್ರಿ ರ್ಶಿನಿ' ಎಂಬ 
ಸರೋವರವನ್ನು ಭಾರತ ನಿರ್ಮಿಸಿದೆ. ಮೈತ್ರಿ ಕೇಂದ್ರದಲ್ಲಿ ಭೂವಿಜ್ಞಾನ, ಭೂಗೋಳಶಾಸ್ತ್ರ 
ಮತ್ತು ಔಷಧಿಗಳ ಬಗ್ಗೆ ಸಂಶೋಧನೆ ನಡೆಯುತ್ತದೆ. 


“ಭಾರತಿ'' ಎಂಬ ಮತ್ತೊಂದು ಸಂಶೋಧನಾ ಕೇಂದ್ರ ವನ್ನು ಅಂಟಾರ್ಕ್‌ ಟಿಕದಲ್ಲಿ 
ಸ್ಥಾಪಿಸಲು ಭಾರತವು ಯೋಚಿನಿದೆ. ಇದು ವಿಶೇಷವಾಗಿ ಸಾಗರಾಧಯನ ಶೋಧನೆ 
ಉದ್ದೇಶವುಳ್ಳದ್ದು. ಅಗತ್ಯವಾದ ಸರ್ವೇಕಾರ್ಯವು ಈಗಾಗಲೇ ಮೆಗಿದಿದೆ. 


ಹೊಸ ಪದಗಳು 


ಶ್ಲೇತಖಂಡ, ಶೀತಲ ಖಂಡ, ವಿನನ್‌ wer ಎರೆಬಸ್‌, ಹಾವಸಿ, ಪೆಂಗಿ 
ತಿಮಿಂಗಿಕಿ, ಸೀಲ್‌, ಸೀಗಡಿ, ಅದಿಲೆ, ಚೆನ್‌ಸ್ರ್ರಾಪ್‌ ಕಿಲ್‌, ಭೂಭೌತ, ದಕ್ಷಿಣ ಗಂಗೋತ್ರಿ, 
ಮೈತ್ರಿ, ಭಾರತಿ 


ಅಭ್ಯಾಸಗಳು 
1. ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ. 
1. ಅಂಟಾರ್ಕ್‌ ಟಿಕ ಭೂಖಂಡದ ಸ್ಥಾನ ಮತ್ತು ವಿಸ್ತೀರ್ಣ ತಿಳಸಿರಿ. 
2. ಅಂಟಾರ್ಕ್‌ ಟೆಕ ಖಂಡದ ಭೌಗೋಳಿಕ ಸನ್ನಿವೇಶ ಕುರಿತು ವಿವರಿಸಿ. 
3. ಅಂಟಾರ್ಕ್‌ ಟಿಕ ವನ್ನು "ಶೇತ ಖಂಡ' ಎನ್ನುವರು. ಏಕೆ? 
4. ಅಂಟಾರ್ಕ್‌ ಟಿಕ ಖಂಡದ ಪ್ರಮುಖ ಪರ್ವತ ಮತ್ತು ಶಿಖರಗಳನ್ನು ತಿಳಿಸಿ. 
5, ಅಂಟಾರ್ಕ್‌ ಟಿಕ ಖಂಡದ ಸ ಸಮತ್ತು ಪ್ರಾ ಪ್ರಾಣಿಗಳನ್ನು ಹೆಸರಿಸಿ. 
6. ಅಂಟಾರ್ಕ್‌ಟಿಕದಲ್ಲಿ ಆಟ ಸಂಶೋಧನಾ ಕೇಂದ್ರಗಳ ಹೆಸರನ್ನು ತಿಳಿಸಿ. 


ಚಟುವಟಿಕೆಗಳು 


1. ಅಂಟಾರ್ಕ್‌ ಟಿಕ ಖಂಡದಲ್ಲಿ ಸ್ಥಾಪನೆಯಾಗಿರುವ ವಿವಿಧ ದೇಶಗಳ ಸಂಶೋಧನಾ 
ಕೇಂದ್ರಗಳ ಚಿತ್ರಗಳನ್ನು ಸಂಗ್ರಹಿಸೆ' ಅವುಗಳ ಪಟ್ಟಿ ಸಿದ್ಧಗೊಳಿಸುವುದು 


2. ಅಂಟಾರ್ಕ್‌ ಟಿಕ ಖಂಡದ ವಿವಿಧ ಸಸ ಸಮತ್ತುಪ್ರಾ ಪ್ರಾಣಿಗಳ ಪಟ್ಟಿಮಾಡಿ ಅವುಗಳ 
ಚಿತ ತ್ರಗಳನ್ನು ಸಂಗ್ರಹಿಸುವುದು. 


